ಪುಸ್ತಕ ಲೋಕದ ಅನನ್ಯರು 


ರಾಘವೇಂದ್ರ ಪ್ರಕಾಶನ 


ಚಿ. ಶ್ರೀನಿವಾಸರಾಜು ನೆನಪಿನ ಪುಸ್ತಕ- ೭ 
ಪುಸ್ತಕ ಲೋಕದ ಅನನ್ಯರು 


ರಾಘವೇಂದ್ರ ಪ್ರಕಾಶನ 


ಸಂಪಾದಕರು: 
ಜಿ.ಪಿ. ಬಸವರಾಜು 


ಟಾ 


೧೭/೧೭-೨, ಮೊದಲನೆಯ ಮುಖ್ಯರಸ್ತೆ, ಮಾರೇನಹಳ್ಳಿ 
ವಿಜಯನಗರ, ಬೆಂಗಳೂರು - ೫೬೦ ೦೪೦ 


PUSTAKA LOKADA ANANYARU- RAGHAVENDRA PRAKASHANA — 
Seventh Book in the series of Chi. Srinivasaraju Nenapina Pustaka Malike. 
Edited by ೮. 0. Basavaraju, Published by Ravi Kumar N., Abhinava, 17/1 8-2, 
1* Main, Marenahalli, Vijayanagara, Bengaluru-560 040, Ph : 080-23505825 


Published first in 2008 


No. of pages : 64 


ಮೊದಲ ಮುದ್ರಣ : ೨೮ ಜುಲೈ, ೨೦೦೮ 
ಗ್ರಂಥದಾನ : ಅನಾಮಿಕ 
ಹಕ್ಕುಗಳು : ಆಯಾ ಲೇಖಕರದ್ದು 
ಪ್ರಧಾನ ಸಂಪಾದಕ : ನ.ರವಿಕುಮಾರ 


ಸಲಹೆ- ಸಹಕಾರ 
ಪಿ.ಚೆಂದ್ರಿಕಾ 

ಶ್ರೀಧರ ಹೆಗಡೆ ಭದ್ರನ್‌ 
ಸಿರಾಜ್‌ ಅಹಮದ್‌ 
ಪಿ.ಭಾರತೀದೇವಿ 


ಪ್ರಸಾರಣೆ : ಕೃಷ್ಣಾ ಚೆಂಗಡಿ 
ಮುಖಪುಟ ವಿನ್ಯಾಸ : ಅಭಿನವ 
ಅಕ್ಕರ ಜೋಡಣೆ : ಗೀತಾ ಪ್ರಕಾಶ, ಬೆಂಗಳೂರು 


ಮುದ್ರಣ : ಧರಣಿ ಪ್ರಿಂಟರ್ಸ್‌ 
ಬೆಂಗಳೂರು - ೫೬೦ ೦೧೦ 


ಶ್ರೀ ಚಿ. ಶ್ರೀನಿವಾಸರಾಜು ನೆನಪಿನ ಪುಸ್ತಕಮಾಲಿಕೆ- ೭ 


ನಮ್ಮ ಕಾಲದಲ್ಲಿ ಕನ್ನಡ ಪುಸ್ತಕಗಳನ್ನು ಹೆಚ್ಚು ಹಂಚಿದವರು 
ಚಿ. ಶ್ರೀನಿವಾಸರಾಜು. ಬಹುಶಃ ಅವರಿಂದ ಪುಸ್ತಕ 
ಪಡೆಯದ ಜನ/ಮನೆಗಳು ಅಪರೂಪ. ಕ್ರೈಸ್‌ 
ಕಾಲೇಜನ್ನು ಬಿಟ್ಟಮೇಲೂ ಅವರು ಪುಸ್ತಕಗಳನ್ನು ಕೊಂಡು 
ಹಲವರಿಗೆ ಉಚಿತವಾಗಿ ಕೊಡುತ್ತಿದ್ದರು. ನಮ್ಮ ಕಾಲದ 
ದಾನಚಿಂತಾಮಣಿ ರಾಜು ಮೇಷ್ಟ್ರು ಪ್ರತಿ ತಿಂಗಳು 
೨೮ನೆಯ ತಾರೀಖು (ಮೇಷ್ಟ್ರು ಹುಟ್ಟಿದ್ದು ಮತ್ತು 
ಅಗಲಿದ್ದು ೨೮ರಂದೇ) ಶ್ರೀ ಚಿ. ಶ್ರೀನಿವಾಸರಾಜು 
ನೆನಪಿನ ಪುಸ್ತಕಮಾಲಿಕೆಯಲ್ಲಿ ಹನ್ನೆರಡು ಪುಸ್ತಕಗಳನ್ನು 
ಹೊರತಂದು ಗ್ರಂಥದಾನ ಮಾಡಲು ಅಭಿನವ 
ಯೋಜಿಸಿದೆ. ಮನೋಹರ ಗ್ರಂಥಮಾಲೆ, ಒಂದಾಣೆ 
ಮಾಲೆ, ಮಿಂಚಿನಬಳ್ಳಿ ಪ್ರಕಾಶನ, ಕಾವ್ಯಾಲಯ, ಡಿ.ಎ.ಕೆ. 
ಮೂರ್ತಿ, ಶಾರದಾ ಮಂದಿರ ಹೀಗೆ ಪ್ರತಿ ತಿಂಗಳು 
ಒಂದೊಂದು ಪುಸ್ತಕ ಶ್ರೀನಿವಾಸರಾಜು ನೆನಪಿನ ಪುಸ್ತಕ 
ಮಾಲಿಕೆಯಲ್ಲಿ ಪ್ರಕಟವಾಗುತ್ತವೆ. 


ಈ ಮಾಲಿಕೆಯ ಮೊದಲ ಪುಸ್ತಕ ಹೆಗ್ಗೋಡಿನ ಅಕ್ಷರ 
ಪ್ರಕಾಶನ, ಎರಡನೆಯದು ಧಾರವಾಡದ ಮನೋಹರ 
ಗ್ರಂಥಮಾಲೆ, ಮೂರನೆಯದು ಮೈಸೂರಿನ ಕಾವ್ಯಾಲಯ 
ಪ್ರಕಾಶಕರು, ನಾಲ್ಕನೆಯದು ಡಿ.ವಿ.ಕೆ.ಮೂರ್ತಿ ಪ್ರಕಾಶನ, 
ಐದನೆಯದು ಧಾರವಾಡದ ಮಿಂಚಿನಬಳ್ಳಿ, ಆರನೆಯದು 
ಮೈಸೂರಿನ ಶಾರದಾ ಮಂದಿರ ಕುರಿತದ್ದಾಗಿತ್ತು. ಈಗ 
ಅಂಕೋಲದ ರಾಘವೇಂದ್ರ ಪ್ರಕಾಶನದ ಕುರಿತು. 


ನುಡಿವ ಬೆಡಗು 


ಶ್ರೀ ಚಿ.ಶ್ರೀನಿವಾಸರಾಜು ನೆನಪಿನ ಪುಸ್ತಕ ಮಾಲಿಕೆಯ ಏಳನೆಯ ಪುಸ್ತಕ ಇದು. ಕಳೆದ 
ತಿಂಗಳ ಶಾರದಾ ಮಂದಿರ ಹೊತ್ತಿಗೆಯ ಕುರಿತು ಹಲವರು ಬರೆದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 
"ಲೇಖಕ ಪ್ರಕಾಶಕರ ಸಂಬಂಧ' ದ ಬಗ್ಗೆ ಶಂಕರನಾರಾಯಣರಾಯರ ಳಾ ನೀಡಿದ್ದಾರೆ. 


ಈ ಹೊತ್ತಿಗೆ ಅಂಕೋಲದ ರಾಘವೇಂದ್ರ ಪ್ರಕಾಶನವನ್ನು ಕುರಿತು. ಶ್ರೀ ಜಿ.ಪಿ. 
ಬಸವರಾಜು ಅವರ ಪ್ರಯತ್ನದಿಂದಾಗಿ ಮೊಟ್ಟ ಮೊದಲಬಾರಿಗೆ ಶ್ರೀ ಎಷ್ಟುನಾಯ್ಕರು ತಮ್ಮ 
ಮನದ ಹಲವು ವಿ ಷಯಗಳನ್ನು ಇಲ್ಲಿ ಹಂಚಿಕೊಂಡಿದಾರೆ. ಹಲವಿಷಯಗಳು. ಪ್ರಕಾಶನಕ್ಕೆ ನೇರ. 
ಸಂಬಂಧಿಸಿಲ್ಲದಿದ್ದರೂ ಅದಕ್ಕೆ ಪನ ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 
ಒಬ್ಬ ಲೇಖಕನಷ್ಟೇ ಪ್ರಕಾಶನಕನಿಗೂ ಹೇಳಿಕೊಳ್ಳುವ ಅನೇಕ ವಿಚಾರಗಳು ಇರುತ್ತವೆ 
ಎಂಬುದನ್ನು ds ಡಿವಿಕೆ ಮೂರ್ತಿ, ಬುರ್ಲಿ ಮುಂತಾದವರಲ್ಲಿ 
ಕಂಡಿರುವ ನಾವು, ಶ್ರೀ ಎಷ್ಟುನಾಯ್ಕರ ಜೀವನದ ಎವರಗಳನ್ನೂ ಭಿನ್ನ ಪಾತಳಿಯಲ್ಲಿ 
ನೋಡುತ್ತೇವೆ. ಪುಟಗಳ ಮಿತಿಯಿಂದಾಗಿ ಪ್ರಕಾಶನದ ಕುರಿತ ಸಲು ಲೇಖಗಳನ್ನು ಇಲ್ಲಿ 
ಬಳಸಿಕೊಂಡಿಲ್ಲ ಅದಕ್ಕಾಗಿ ಕ್ಷಮೆ ಕೋರುತ್ತೇವೆ. 


ಈ ಪುಸ್ತಕವನ್ನು ರೂಪಿಸಿಕೊಟ್ಟ ಶ್ರೀ ಜಿ.ಪಿ. ಬಸವರಾಜು, ಅಗತ್ಯ ಮಾಹಿತಿ ಒದಗಿಸಿ 
ಸಹಕರಿಸಿದ ಶ್ರೀ ಎಷ್ಟುನಾಯ್ಕ ಮತ್ತು "ಮು ಕುಟುಂಬಕ್ಕೆ, ನಮ್ಮೆಲ್ಲ ಪುಸ್ತಕಗಳನ್ನು ಪ್ರೀತಿಯಿಂದ 
ಆಸಕ್ಕಿವಹಿಸಿ ಮುದಿಸುವ ಶ್ರಿ Ks ಹೂವಪ್ಪ, ಶ್ರೀ ಚಿ. ಶ್ರೀನಿವಾಸರಾಜು ಕು ಎಚ್‌.ಎಸ್‌. 
ರಾಘವೇಂದ್ರರಾವ್‌, ರವಿ ಬೆಳಗೆರೆ, ಜಿ.ಎನ್‌.ಮೋಹನ್‌, ಕೆ.ವೆಂಕಟರಾಜು, ಜಿ. ರಾಜಶೇಖರ, 
ಫಣಿರಾಜ್‌, ಅಶೋಕವರ್ಧನ, ಗೀತಾ ಪ್ರಕಾಶ, ಆನಂದ ವಿ. ಪಾಟೀಲ, ಬಿ. ಸುರೇಶ, ಅವಧಿ 
ಬ್ಲಾಗ್‌, ಜೋಗಿ (ಕನ್ನಡ ಪ್ರಭ) ಎಸ್‌.ಬಾಗೇಶ್ರೀ (ದಿ ಹಿಂದೂ), ನೀ ಕಸ್ತೂರಿ, ಎಸ್‌. ಶೆಟ್ಟರ್‌, 
ಎಂ.ಕೆ. ನರಸಿಂಹಮೂರ್ತಿ, ಕರಡು ತಿದ್ದಿದ ಶ್ರೀಮತಿ ಪುಷ್ಪಾ ಪಶುಪತಿ, ಅಜಿತಾ 
ವೇಣುಕೃಷ್ಣ ಷ್ಲಪ್ರಸಾದ್‌ ಮುಂತಾದವರಿಗೆ ಖಣಿ. 

ನ. ರವಿಕುಮಾರ 
ಅಭಿನವದ ಪರವಾಗಿ 


lo 


ಪರಿವಿಡಿ 
ಸ್ಥಳೀಯ ಸತ್ವದ ಪ್ರತಿನಿಧಿ 
-ಜಿ.ಪಿ. ಬಸವರಾಜು 


ತೆರೆದ ಬದುಕಿನ ಪುಟಗಳು 
ವಿಷ್ಣುನಾಯ್ಕ ಅವರೊಂದಿಗೆ ಸಂದರ್ಶನ 
ಸಂದರ್ಶಕರು: ಜಿ.ಪಿ. ಬಸವರಾಜು 


ವಿಷ್ಣುನಾಯ್ಕ: ವ್ಯಕ್ತಿ ವಿವರ 
ಪುಸ್ತಕ ಪುಟ 


೪೯ 
೫೩ 


ಹಾ 
ಶ್ರೀ ವಿಷ್ಣುನಾಯ್ಕರು 


ಸ್ಥಳೀಯ ಸತ್ವದ ಪ್ರತಿನಿಧಿ 


-ಜಿ.ಪಿ. ಬಸವರಾಜು 


ಈ ನೆಲಕಚ್ಚಿ ನಿಲ್ಲುವಲ್ಲಿ ಒಂದು ಬಗೆಯ ಛಲ, ಸ್ವಂತಿಕೆ, ಸಮೃದ್ಧಿಗಳು ಕಾಣುವಂತೆಯೇ 
ನೆಲದ ಬಗೆಗೆ AE ಗಾಢ. ಪ್ರೀತಿಯೂ ಕಾಣಿಸುತ್ತದೆ. "ಮನುಷ್ಯನ. ಹ ಸದಾ ಆಕಾಶಕ್ಕೆ 
ಕೈಚಾಚಿದರೂ, ಅದು ಮೊದಲು ನೆಲೆ ಕಂಡುಕೊಳ್ಳಬೇಕಾದದ್ದು ಈ ನೆಲದಲ್ಲಿಯೇ ಜಾ. 
ಬಹಳ ಮುಖ್ಯವಾದದ್ದು 

"ನೆಲ ಕಚ್ಚಿ ನಿಲ್ಲು ಎನ್ನುವುದು ಅಡಿಗರ ಪ್ರಸಿದ್ಧ ಕವಿತೆ. ಈ ಕವಿತೆಯ ಮೊದಲ ಭಾಗ 
ಹೀಗಿದೆ: 

ನೆಲ ಕಚ್ಚಿ ನಿಲ್ಲು 

ನೆಲ ಕಚ್ಚಿ ನಿಲ್ಲು ತೆಂಗಿನಂತೆ, ಮಾವಿನಂತೆ, ಆಲದ ಹಾಗೆ 

ಸ್ಪ ಸ್ವಸ್ಥಾನದಾಸ್ಥಾನದಲ್ಲಿ 

ಆಳ Rete ಟಿಸಿಲು ಶಾಖೋಪಶಾಖೆಗಳ ಅಂಗಾಂಗ 

ಫಣಿತ, ಗಾಳಿಗೆ ಮಣಿತ ಆಕಾಶದ ಕೆಳೆ 

ಸುತ್ತಲೂ ಜೀವಸತ್ವ ತಡಕಿ ತುಡುಕುವ ಬೇರು, 

ಬೇರೆ ಯೋಚನೆಯುಂಟು ಒಳ ತಿರುಳಿಗೆ 

ಹೊತ್ತನುಂಡೇ ಹೊತ್ತಿನಾಚೆ ಹೋಗುವ 

ಚಪಲ ಕಾಂಡದ ಅಖಂಡ ಗತಿ ಮುಗಿಲಿನ ಕಡೆ. 

ಸ್ವಸ್ಥಾನವೇ ಆಸ್ಥಾನ, ಅಲ್ಲಿ ನೆಲಕಚ್ಚಿ ನಿಂತವರ ಸಂಖ್ಯೆ ತೀರ ಎರಳ. ಇಂಥವರನ್ನು 
ಕಂಡಾಗಲೆಲ್ಲ ಒಂದು ಬಗೆಯ ಅಭಿಮಾನ ಉಕ್ಕುತ್ತದೆ. ಮನಸ್ಸು ತನಗೆ ತಾನೇ ಸಂತೋಷದಿಂದ 
ಅರಳುತ್ತದೆ; ಕೃತಜ್ಞತೆಯ ಭಾವದಿಂದ ತುಂಬಿಕೊಳ್ಳುತ್ತದೆ. 

ನೆಲಕಚ್ಚಿ ನಿಲ್ಲುವುದು ಸುಲಭದ ಸಂಗತಿಯಲ್ಲ ಹಳ್ಳಿಗಳ ಬಗ್ಗೆ ನಾವು ಮೇಲಿಂದ ಮೇಲೆ 
ಮಾತನಾಡಿದರೂ, ಹಳ್ಳಿಗಳೇ ಭಾರತದ ಬೆನ್ನೆಲುಬು ಇತ್ಯಾದಿ ಮಾತುಗಳನ್ನು ಹೇಳಿದರೂ, 
ಹಳ್ಳಿಗಳ- ತಮ್ಮ ಸ್ವಸ್ಥಾನದಲ್ಲಿ ನೆಲಕಚ್ಚಿ ನಿಂತವರು ನೆಲದಿಂದ ಮೇಲೆ ಎದ್ದ ಉದಾಹರಣೆಗಳೇ 
ಇಲ್ಲ ಹಳ್ಳಿಗಳು ಅಧೋಗತಿಗೆ ಇಳಿದಿವೆ. ಜಾಗತೀಕರಣದ ಪರಿಣಾಮಗಳಂತೂ ಹಳ್ಳಿಗಳನ್ನು 
ರೈತರ ಆತ್ಮಹತ್ಯೆಯ ತಾಣಗಳಾಗಿ ಮಾಡಿವೆ. ಹೀಗಾಗಿಯೇ ನಮ್ಮ ಯುವ ಜನತೆ, ಅದರಲ್ಲೂ, 
ವಿದ್ಯಾ ವಂತರು ಹಳ್ಳಿಗಳನ್ನು ತೊರೆಯುತ್ತಲೇ ಬಂದಿದ್ದಾರೆ. ಇಂಥ ವಾಸ್ತವದ ಹಿನ್ನೆಲೆಯಲ್ಲಿ 
ಹಳ್ಳಿಗಳ ತಮ್ಮ ಸ್ವಸ್ಥಾನದಲ್ಲೇ ನೆಲಕಚ್ಚಿ ನಿಂತು ತೆಂಗಿನಂತೆ, ಮಾವಿನಂತೆ, ಆಂದೆ ಹಾಗೆ 


ರಾಘವೇಂದ್ರ ಪ್ರಕಾಶನ G 


ಬೆಳೆದವರು ತೀರ ಅಪರೂಪ. ಸಾಕಷ್ಟು ವಿದ್ಯಾವಂತರಾಗಿ, ಕಲೆ, ಸಾಹಿತ್ಯ, ಸಂಸ್ಕೃತಿಗಳಲ್ಲಿ 
ಅಭಿರುಚಿ ಇಟ್ಟುಕೊಂಡು ಗ್ರಾಮಗಳನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡವರ 
ಸಂಖ್ಯೆಯಂತೂ ಬೆರಳೆಣಿಕೆಯಷ್ಟು ಅಂಥವರನ್ನು ನೆನೆಯುವಾಗ ಮೊದಲು ನೆನಪಾಗುವವರು 
ಹೆಗ್ಗೋಡಿನ ಕೆ.ವಿ. ಸುಬ್ಬಣ್ಣ ಆವರು ಹಾಗೆ ನೆಲಕಚ್ಚಿ ನಿಂತದ್ದರಿಂದಲೇ ಇವತ್ತು ಹೆಗ್ಳೋಡಿನ 
ಹೆಸರು ರಾಷ್ಟ್ರೀಯ ಸಾಂಸ್ಕೃತಿಕ ಭೂಪಟದಲ್ಲಿ ಎದ್ದು ಕಾಣುತ್ತದೆ. ಹೆಗ್ಗೋಡು ಒಂದು 
ಸಾಂಸ್ಕೃತಿಕ ಕೇಂದ್ರವಾಗಿರುವುದು, ರಾಷ್ಟ್ರೀಯ ಮತ್ತು ಅಂತರರಾಷ್ಟಿ ಯ ಆಸಕ್ತರನ್ನು 
ಸೆಳೆದುಕೊಳು ತ್ತಿರುವುದು ಈ ಕಾರಣಕ್ಕಾ ಗಿಯೇ 


ಸುಬ್ಬಣ್ಣನವರಂತೆಯೇ ಇತ್ತೀಚಿನ ವರ್ಷಗಳಲ್ಲಿ ಪ್ರಧಾನವಾಗಿ ಕಣ್ಣು ಕುಕ್ಕುವ ಇನ್ನೊಂದು 
ಹೆಸರು ವಿಷ್ಣುನಾಯ್ಕರದು. ಅವರು ಅಂಕೋಲೆಯ ಅಂಬಾರಕೊಡ್ಡಿನಲ್ಲಿ. ನೆಲಕಚ್ಚಿ ನಿಂತವರು. 
ತನ್ನ ಸುತ್ತಲಿನ. ಜೀವಸತ್ವ ವನ್ನು ತಡಕಿ ತುಡುಕಿದವರು. ಈ ಕಾರಣಕ್ಕಾಗಿಯೇ ಚಿಗುರು ಟಿಸಿಲು 
ಶಾಖೋಪಶಾಖೆಗಳ ಅಂಗಾಂಗಳನ್ನು ೩ ಪಡೆದವರು. 


ಎಷ್ಟುನಾಯ್ಕರನ್ನು ನಾನು ಮೊದಲು ಹತ್ತಿರದಿಂದ ಕಂಡದ್ದು ೧೯೯೭ರ ಡಿಸೆಂಬರ್‌ನಲ್ಲಿ 
ಅಂಕೋಲೆಯ ಸಾಹಿತ್ಯ. ಸಮ್ಮೇಳನದಲ್ಲಿ ಈ ಸಮ್ಮೇಳನವನ್ನು ಎಷ್ಟುನಾಯ್ಕರೇ ವ್ಯವಸ್ಥೆ 
ಮಾಡಿದ್ದರು. ಅವರು ನಡು ಬರುತ್ತಿರುವ "ರಾಘವೇಂದ್ರ ಪ್ರಕಾಶನ' ದ ಬೆಳ್ಳಿಹಬ್ಬದ 
ಮೇಳ. ಅದು ಸಣ್ಣ ಪ್ರಮಾಣದ ಸಮ್ಮೇಳನವಾಗಿರಲಿಲ ರಾಜ್ಯ ಮಟ್ಟದ ಸಾಹಿತ್ಯ 
ಸಮ್ಮೇಳನವನ್ನಾಗಿಯೇ "ಅದನ್ನು ರೂಪಿ ಸಲಾಗಿತ್ತು. ಖ್ಯಾತ ವಿಮರ್ಶಕ ಜಿ.ಎಚ್‌. ಮಯಕ 
ಅವರು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. FE ಅನೇಕ ಗಣ್ಯ ಬರಹಗಾರರು ಈ 
ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಇನ್ನಷ್ಟು ನಿಖರವಾಗಿ ಹೇಳುವುದಾದರೆ. ಈ ಸಮಾರಂಭದಲ್ಲಿ 
ಭಾಗವಹಿ ಸಿದ್ದ ಸಾಹಿತಿಗಳ ಸಂಖ್ಯೆ ನೂರನ್ನು ದಾಟಿತ್ತು. 


ಸಮೃದ್ಧ ತಲೆಗೂದಲಿನ ಎಷ್ಟುನಾಯ್ಕರು ಯಕ್ಷಗಾನದ ಪಾತ್ರಧಾರಿಯಂತೆಯೇ 
ಕಾಣುತ್ತಿದ್ದರು. ಅವರ ಚುರುಕುತನ, ಸಮಾಧಾನದ ಮನಃ ಸ್ಥಿತಿ, ದಕ್ಷತೆ, ಎಲ್ಲ ಕೆಲಸದಲ್ಲೂ 
ಅವರು ತೋರುತ್ತ ದ್ದ ಶ್ರದ್ಧೆ ಗಾಢವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದ. ರೀತಿ ಎಲ್ಲವೂ ನನ್ನಲ್ಲಿ 
ಸೋಜಿಗ ಸುಟಿಸಿದವು. 'ಎಷ್ಟುನಾಯ್ಕರ ಹೆಚ್ಚಿನ ಪರಿಚಯ ನನಗೆ "ಆಗ ಇರಲಿಲ್ಲ ಹೊರ. 
ನೋಟಕ್ಕೆ ಅವರು ಕಾಣುತ್ತಿದ್ದಂತೆಯೇ ಅವರನ್ನು ಗ್ರಹಿಸಲು ನಾನು ಪ್ರಯತ್ನಿಸುತ್ತಿದ್ದೆ 


ಸಾಮಾನ್ಯವಾಗಿ ಇಂಥ ಸಮ್ಮೇಳನಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ಟೋ ಅಥವಾ ಸಂಘ 
ಸಂಸ್ಥೆಗಳೋ ವ್ಯವಸ್ಥೆ ಮಾಡುವುದನ್ನು ನೋಡಿರುತ್ತೇವೆ. 'ರಾಘವೇಂದ್ರ "ಪ್ರಕಾಶನ' ಒಂದು 
ಸಂಸ್ಥೆಯೇ ಹೀಗಾಗಿ ಇದನ್ನು ವ್ಯ ವಸ್ಥೆ ಮಾಡಿದ್ದರಲ್ಲಿ: ಹೆಚ್ಚುಗಾರಿಕೆ ಏನೂ ಇಲ್ಲ ಎಂದುಕೊಂಡಿದ್ದ 
ನನಗೆ ಹೆಜ್ಜೆ ಹೆಜ್ಜೆಗೆ ಬೇರೆಯ "ಸತ್ಯ ಗಳೇ. ಕಾಣತೊಡಗಿದವು. ರಾಘವೇಂದ್ರ ಪ್ರಕಾಶನ 
ಏಕವ್ಯಕ್ತಿಯ "ಪ್ರಕಾಶನ. ವಿಷ್ಣುನಾಯ್ಕರೇ ಮಃ ವ್ಯಕ್ತಿ. ತಮ್ಮ ವಿದಾ ್ಯರ್ಥಿನಿಯೊಬ್ಬರು ಸಂಗ್ಗಹಿಸಿ 
ಕೊಟ್ಟ ೧೦೮ರೂ. ದೇಣಿಗೆಯನ್ನೇ ಬಂಡಹಳ ಮಾಡಿಕೊಂಡು ವಿಷ್ಣನಾಯ್ದರು ಆರಂಭಿಸಿದ್ದ 
ಪ್ರಕಾಶನ ೨೫ ವರ್ಷಗಳನ್ನು ಪೂರೈಸಿತ್ತು. ಈ ನೆಪಕ್ಕಾಗಿಯೇ ಸಾಹಿತ್ಯ ಸಮ್ಮೇಳನ. ತಮ್ಮ 
ವಿದ್ಯಾರ್ಥಿನಿ ಇಟ್ಟಿದ್ದ ವಿಶ್ವಾ ಸವನ್ನು ಎಷ್ಟುನಾಯ್ಕರು ಉಳಿಸಿಕೊಂಡದ್ದು ಮಾತ್ರವಲ್ಲ: ಕನ್ನಡಕ್ಕೆ 


ಕ 


ಇ ರಾಘವೇಂದ್ರ ಪ್ರಕಾಶನ 


ತಮ್ಮ ಪ್ರಕಾಶನದ ಮೂಲಕ ಅನೇಕ ಉತ್ತಮ ಕೃತಿಗಳನ್ನು ನೀಡಿದ್ದರು. ಇದು ಅವರ 
ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ಬಿಂಬಿಸುತ್ತದೆ. 

ಅವತ್ತು ಅನೇಕ ಸೋಜಿಗಗಳು ನನ್ನ ಕಣ್ಣ ಮುಂದೆ ಬಿಚ್ಚಿಕೊಳ್ಳುತ್ತಿದ್ದವು. ಊಟ, ವಸತಿ, 
ವ್ಯವಸ್ಥೆ ಅತಿಥಿಗಳ ಉಸ್ತುವಾರಿ, ಸಮಾರಂಭದ ಹತ್ತಾರು ಕೆಲಸಗಳು. ಅವುಗಳನ್ನು 
ನೋಡಿಕೊಳ್ಳಲು ಐವತ್ತು ಅರವತ್ತು ಜನರ ಪಡೆ. ಈ ಪಡೆಯಲ್ಲಿದ್ದವರೆಲ್ಲರೂ ಸ್ವಯಂ 
ಸೇವಕರೇ. ಅವರೆಲ್ಲರಿಗೂ ವಿಷ್ಣುನಾಯ್ಕರೇ ನಾಯಕರು. ಎಲ್ಲರನ್ನೂ ಒಂದು ಸೂತ್ರದಲ್ಲಿ ಕಟ್ಟಿ 
ನಿಲ್ಲಿಸಿದ್ದು ನಾಯ್ಕರ ಪ್ರೀತಿ. ಹಣಕೊಟ್ಟು ತಂದವರು ಮಾಡದ "ಕೆಲಸವನ್ನು ಈ ಸ್ವಯಂ. 
ಸೇವಕರು-ವಷ್ಣುನಾಯ್ಕರ ಪ್ರೀತಿಯಲ್ಲಿ ಬಂಧಿತರಾದವರು-ಅತ್ಯಂತ ಉತ್ಪಾಹದಲ್ಲಿ 
ಮಾಡುತ್ತಿದ್ದರು. ಪ್ರೀತಿ ಎಷ್ಟು ದೊಡ್ಡದು ಎಂಬುದನ್ನು ಹೆಜ್ಜೆ ಹೆಜ್ಜೆಗೆ ಅವರು ತೋರಿಸುತ್ತಿದ್ದರು. 

ಅದು ಅಂಬಾರಕೊಡ್ಡಿನ ಒಂದು ಮನೆ. ಅದು ಅಂಕೋಲೆಯ ಒಂದು ವಿಸ್ತರಣೆ. 
ಅಂಕೋಲೆಯೇ ಒಂದು ಪುಟ್ಟ ತಾಲ್ಲೂಕು ಕೇಂದ್ರ; ಈ ಅಂಬಾರಕೊಡ್ಲು ಹಳ್ಳಿಯಂತೆ ಕಾಣುತ್ತಿತ್ತು. 
ಅಲ್ಲಿನ ಒಂದು ಮನೆಯ ಮುಂದೆ ನಿಂತಾಗ ಮದುವೆ ಮನೆಯ ವಾತಾವರಣ. ನಮ್ಮನ್ನು ಗಂಡಿನ 
ಕಡೆಯವರನ್ನು ಉಪಚರಿಸುವಂತೆ ಉಪಚರಿಸುವವರು ಹೆಜ್ಜೆಹೆಜ್ಜೆಗೂ ಇದ್ದರು. 

ಅದು ವಿಷ್ಣುನಾಯ್ಕರ ಮನೆ. ಈ ಮನೆ ಹೀಗೆಯೇ. ವಿಷ್ಣುನಾಯ್ಕರದು ಕೂಡು 
ಕುಟುಂಬ. ಇವರೇ ಹಿರಿಯರು. ಉಳಿದವರೆಲ್ಲ ತಮ್ಮಂದಿರು; ಅವರ ಸಂಸಾರ; ಮಕ್ಕಳು. ಎಲ್ಲರೂ 
ಒಂದೆಡೆ ಸೇರಿದರೆ ಸಂಖ್ಯೆ ದೊಡ್ಡದಾಗುತ್ತದೆ ಎಂದುಕೊಂಡರೂ ಸಮಾಧಾನವಾಗಲಿಲ್ಲ 
ಎಷ್ಟೊಂದು ಜನ. ಅಂಕೋಲೆ, ಸುತ್ತಮುತ್ತಲ ಊರುಗಳ ಜನ. ಹೊನ್ನಾವರ, ಭಟ್ಕಳ, ಕಾರವಾರ, 
ಕುಮಟಾ, ಶಿರಸಿ, ದಾಂಡೇಲಿ, ಮಂಗಳೂರು, ಹುಬ್ಬಳ್ಳಿ-ಧಾರವಾಡ, ಮೈಸೂರು, ಬೆಂಗಳೂರು, 
ಎಷ್ಟು ನಾಯ್ಕರ ಪ್ರೀತಿಯ ಬಳ್ಳಿ ಕುಡಿಯೊಡೆದ ಎಲ್ಲ ದಿಕ್ಕುಗಳಿಂದಲೂ ಬಂದ "ಬಂಧು 
ಬಾಂಧವರು'. ಬರಹಗಾರರು, ಕಲಾವಿದರು, ಚಿಂತಕರು, ಸಾಮಾಜಿಕ ಹೋರಾಟಗಾರರು, 
ನಾಟಕದವರು, ಎಷ್ಟುನಾಯ್ಕರ ಆಹ್ವಾನ ಮನ್ನಿಸಿ ಬಂದ ಎಲ್ಲರೂ ಅವರ ಕುಟುಂಬಕ್ಕೆ 
ಸೇರಿದವರೇ. ಇದಕ್ಕಿಂತ ವಿಶಾಲ ದೃಷ್ಟಿ ಬೇರೆಲ್ಲಿ ನೋಡಲು. ಸಾಧ್ಯ ಎಂದು ನನಗೆ 
ರೋಮಾಂಚನವಾಯ್ತು. 

ವಿಷ್ಣುನಾಯ್ಕರ ಸಮಾರಂಭಗಳೆಂದರೆ ಹೀಗೇ. ಎಲ್ಲ "ಬಂಧು'ಗಳೂ ಬರಲೇಬೇಕು. 
ಹಾಲಕ್ಕಿಯವರ ನಾಟಕ. ಗುಮಟೆ ಪದ ಇರಲೇಬೇಕು. (ಈ ನಾಟಕವನ್ನು ಬರೆದು 
ನಿರ್ದೇಶಿಸುವವರು ಎಷ್ಟುನಾಯ್ಕರೇ). ಕಳೆದ ೨೫-೩೦ ವರ್ಷಗಳಿಂದ ಹಾಲಕ್ಕಿಯವರ 
ಜೊತೆಯಲ್ಲಿದ್ದು ಅವರ ಪ್ರತಿಭೆಯನ್ನು "ಹೊರಗಿನವರಿಗೆ' ಕಾಣಿಸಿದವರು ಇವರೇ. ಇದು 
ತೋರಿಕೆಗಾಗಿ ವಿಷ್ಣುನಾಯ್ಕರು ರೂಪಿಸಿದ ವ್ಯವಸ್ಥೆಯಲ್ಲ ದಿ. ದಿನಕರ ದೇಸಾಯಿಯವರ 
ಜೊತೆಯಲ್ಲಿದ್ದು ಬಾಲ್ಯದಿಂದಲೇ ಸಮಾಜವಾದಿ ಸಿದ್ದಾಂತ ಮತ್ತು ಹೋರಾಟಗಳನ್ನು 
ರೂಪಿಸಿಕೊಂಡವರು ಎಷ್ಟುನಾಯ್ಕರು. 

ವಿಷುನಾಯರ ಮನೆಯ ಮುಂದಿನ ಅಂಗಳವೇ ಸಭಾಂಗಣ. ಶಾಮಿಯಾನಾ ಹಾಕಿ, 
ಕುರ್ಚಿಗಳನ್ನು ಜೋಡಿಸಿ ಅದನ್ನು ಸಿದ್ಧಪಡಿಸಲಾಗಿತ್ತು. ಒಂದು ಬದಿಗೆ ವೇದಿಕೆಯನ್ನೂ 


ರಾಘವೇಂದ್ರ ಪ್ರಕಾಶನ ೩ 


ರೂಪಿಸಲಾಗಿತ್ತು. ಅದು ಶಾಶ್ವತ ವೇದಿಕೆ. ಎಲ್ಲ ಸಮಾರಂಭಗಳೂ ಈ ವೇದಿಕೆಯ ಮೇಲೆಯೇ 
ನಡೆಯಬೇಕು. 

ಸಮಾರಂಭ ನಡೆಯುವಾಗ ಈ ಮನೆಯ ಮಹತ್ವ ಅಷ್ಟಾಗಿ ತಿಳಿಯುವುದಿಲ್ಲ ಮನೆಯ 
ಮುಂಭಾಗದಲ್ಲಿ ಅಂಗಳದಲ್ಲಿ ಸಮಾರಂಭ ನಡೆಯುತ್ತಿ ps ಎಂದಷ್ಟೆ ಅನಿಸುತ್ತಿರುತ್ತದೆ. ಚಹಾ, 
ಕಾಫಿ, ಕಷಾಯ, ನೀರು ಮನೆಯ ಒಳಗಿನಿಂದ ಬರುವುದು ಮಾತ್ರ 'ಕಾಣಿಸುತ್ತಿರುತ್ತದೆ. ಆದರೆ 
ಸಮಾರಂಭ ಮುಗಿದ ಮೇಲೆ ಮನೆಯ ಮಹತ್ವ ಅನಾವರಣಗೊಳ್ಳುತ್ತ ಹೋಗುತ್ತದೆ. ಮನೆಯ 
ತುಂಬ ಜನ; ಅಡುಗೆ ಮಾಡುವವರು, ಬಡಿಸುವವರು ಉಪ ಪಚರಿಸುವವರು. ಉಸ್ತುವಾರಿ 
ನೋಡಿಕೊಳ್ಳುವವರು, ಒಂದು ಕೋಣೆಯಲ್ಲಿ ಪಟ್ಟಾಂಗ ಹೊಡೆಯುವವರು; ಮತ್ತೊಂದರಲ್ಲಿ 
ಕಾಲು ಜಾ ವಿಶ್ರಾಂತಿ ಪಡೆಯುವವರು. ಮನೆಯವರು ಯಾರು? ಹೊರಗಿನವರು ಯಾರು? 
ಇಂಥ ಪ್ರಶ್ನೆಯೇ ಇಲ್ಲಿ ಅಪ್ರಸ್ತುತವಾಗಿಬಿಡುತ್ತದೆ. ಕುತೂಹಲಕ್ಕೆ ಮನೆಯವರನ್ನು ಹುಡುಕಿ 
ಹೊರಟರೆ ಅವರು ಎಲ್ಲಿಯೋ ಕೆಲಸದಲ್ಲಿ ) ತೊಡಗಿರುವುದು ಕಾಣಿಸ ಸುತ್ತದೆ. ಈ ಮನೆಯಲ್ಲಿಯೂ 
ಹಾಗೆಯೇ. ಅಡುಗೆ ಮಾಡುವವರು, ಬಡಿಸುವವರು, ಹಲವು ಕೆಲಸಗಳನ್ನು ನೋಡಿಕೊಳು ವವರು 
ಎಲ್ಲರೂ ಸ್ನ ಸ್ವಯಂ ಸೇವಕರೇ, ಎಷ್ಟುನಾಯ್ಕರ ಮಿತ್ರರೇ. 


ಎಷ್ಟುನಾಯ್ಕರ ಕ್ರಿಯಾಶೀಲ ಮುಖಗಳು ಹಲವು. ಅವರು ಅಧ್ಯಾಪಕರಾಗಿ ಸ್ವಯಂ 
ನಿವೃತ್ತರಾದವರು. "ಪ್ರಕಾಶಕರಾಗಿ ಗ್ರಂಥಮಾಲೆಯನ್ನು ಯಶಸ್ವಿಯಾಗಿ ನಡೆಸುತ್ತಿರುವವರು. 
'ಸಕಾಲಿಕವನ್ನು ಆರಂಭಿಸಿ ಸಂಪಾದಕರಾದವರು. ಅದಕ್ಕೂ ಮೊದಲು "ಮುಂಗಾರು' ಪತ್ರಿಕೆಯ 
ವರದಿಗಾರರಾಗಿದ್ದವರು. ಕವಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು. ಅಂಕೋಲೆಯ 
ಸಾಂಸ್ಕ ತಿಕ ಚಟುವಟಿಕೆಗಳ ಕೇಂದ್ರಬಿಂದುವಾದವರು. ಅನೇಕ ಸಂಘಟನೆಗಳಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡವರು. ಜಾತಿ ವ್ಯವಸ್ಥೆಯ ಈ ಸಮಾಜದ ತೀರ ಕೆಳಸ್ವರದಿಂದ, ಕಡುಬಡತನದ 
ನೆಲೆಯಿಂದ ನಿರಂತರ ಹೋರಾಟದಿಂದಲೇ ಬೆಳೆದು ಮೇಲೆ ಬಂದವರು. ಮೊದಲಿನಿಂದಲೂ 
ಸಮಾಜವಾದಿ ಸಿದ್ಧಾಂತಕ್ಕೆ ಮನಸ್ಸನ್ನು ತೆರೆದಿಟ್ಟುಕೊಂಡವರು. ಈ ಸಿದ್ದಾಂತದ ಬೆಳಕಲ್ಲೇ ತಮ್ಮ 
ಬದುಕನ್ನು ರೂಪಿಸಿಕೊಂಡವರು. ಇವತ್ತಿಗೂ ಈ ಸಿದ್ಧಾಂತವೇ ಎಷ್ಟುನಾಯ್ಕರನ್ನು ಮುನ್ನಡೆಸುವ 
ಶಕ್ತಿ. ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಇದು ಕಾಣುತ್ತಿರುತ್ತದೆ. ಅತ್ಯಂತ ಮುಖ್ಯ ವಾಗಿ ತಮ್ಮ 
ಎಲ್ಲ ಚಟುವಟಿಕೆಗಳಿಗೂ ಅಂಕೋಲೆಯನ್ನು ಅಂಬಾರಕೊಡ್ಡನ್ನು ಕೇಂದ್ರವಾಗಿಸಿಕೊಂಡವರು. 
ಈ ಕಾರಣಕ್ಕಾಗಿಯೇ ಎಷ್ಟುನಾಯ್ಕರೆಂದರೆ ತವು ವ್ಯಕ್ತಿಯಾಗಿ ಕಾಣುವುದಿಲ್ಲ ಅವರೊಂದು 
ಸಂಘಟನೆ: ಅವರೊಂದ ಶಕ ಕೇಂದ; ಸ್ಥಳೀಯ ಸತ್ವದ ಪ್ರತಿನಿಧಿ. ಇಂಥವರನ್ನು ಕಂಡಾಗ 
ಬದುಕಿನ ಬಗ್ಗೆ ಹೊಸ ಭರವಸೆ ಹುಟ್ಟುತ್ತದೆ. 


ತೆರೆದ ಬದುಕಿನ ಪುಟಗಳು 


ವಿಷ್ಣುನಾಯ್ಕ ಅವರೊಂದಿಗೆ ಸಂದರ್ಶನ 
ಸಂದರ್ಶಕರು: ಜಿ.ಪಿ. ಬಸವರಾಜು 


ಜಿ.ಪಿ: ಭಾರತೀಯ ಸಮಾಜದ ಅತ್ಯಂತ ಹೀನವ್ಯವಸ್ಥೆಯಾದ ಜಾತಿಪದ್ಧತಿ, ಬೆಳೆಯುವ 
ಮನಸುಗಳನ್ನು ಮೊಳಕೆಯಲ್ಲೇ ಚಿವುಟಿ ಹಾಕುವ ಕ್ರೂರ ದಂತಗಳನ್ನು ಪಡೆದದ್ದು ನೀವು 
ಹುಟಿದ ಜಾತಿಯ ಫಲವಾಗಿ ಪಡೆದ ಅವಮಾನಗಳನ್ನು ವಿವರಿಸಿ. 

ವಿಷ್ಣು "ಜಾತಿ ಪದ್ಧತಿಯೆಂಬುದು ಭಾರತೀಯ ಟ್‌ ಅತ್ಯಂತ ತ ಹೀನವೃಸ್ಥೆ ಎಂಬ 
ವಿಚಾರ ನಿಮ್ಮ ಪ್ರಶ್ನೆಯೊಳಗಡೆಯೇ ಇದೆ. ನನ್ನಪಾಲಿಗೆ ಅದೊಂದು ಸಹಜ ಅನುಭವ ನಾನು 
ಜಾತಿಯಿಂದ ಹಳೆಪೈಕ. ಈ ಜಾತಿಯನ್ನು. ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ 
ಗುರುತಿಸುತ್ತಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ "ಹಳೆಪೈಕ' ಹಿಂದೆ ಸರಿದು "ನಾಮಧಾರಿ' 
ಎಂಬ ಹೆಸರು ಚಾಲ್ತಿಯಲ್ಲಿದೆ. ಶಿವಮೊಗ್ಗ ಭಾಗದ ಈಡಿಗರು, ದೀವರು, ಮಂಗಳೂರು ಕಡೆಯ 
ಪೂಜಾರಿಗಳು, ಬಿಲ್ಲವರು ಇದೇ ಜಾತಿಗೆ ಸೇರಿದವರು. ಕರ್ನಾಟಕದಲ್ಲೂ ಅದರಾಚೆಯೂ ಈ 
ಜಾತಿಯ ಜನ ಇನ್ನೂ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಿಕೊಂಡಿದ್ದಾರೆ. ಬುಡಕಟ್ಟು 
ಸಮುದಾಯಕ್ಕೆ ಅಥವಾ ಅರೆಬುಡಕಟ್ಟು ಸಮುದಾಯಕ್ಕೆ ಸೇರಿದವರೆಂದು ತಾವು ನಂಬಿರುವ 
ಮತ್ತು "ತಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ' ಎಂದು ಕಳೆದ ಸುಮಾರು ೬೦ ವರ್ಷಗಳಿಂದ 
ಆಗ್ರಹಿಸುತ್ತ ಲೇ ಇರುವ ನಮ್ಮ ಉತ್ತ - ಕನ್ನಡ ಜಿಲ್ಲೆಯ ಹಾಲಕ್ಕಿ ಒಕ್ಕಲಿಗರಲ್ಲಿ ಈ ಹಳೆಪೈಕರದು 
ತಮಗಿಂತ ಕೆಳಜಾತಿ ಎಂಬ ನಂಬಿಕೆ ಇದೆ. ನಾನು ಕನ್ನಡ ಶಾಲೆ (ಪ್ರಾಥಮಿಕ "ಶಾಲೆ 
ಹುಡುಗನಿದ್ದಾಗ ನನ್ನ ಅಪ್ಪ ಏಪ್ರಿಲ್‌ ಮತ್ತು ಮೇ ತಿಂಗಳಲ್ಲಿ ದನಗಳ ವ್ಯಾಪಾರ ಮಾಡುತ್ತಿದ್ದ 
ಬಡ್ಡಿಲೆಕ್ಕದಲ್ಲಿ ಒಂದಷ್ಟು ಸಾಲತಂದು ಆ ದುಡ್ಡನ್ನು ದನಗಳ ಸಂತೆಯಿರುವ ಕಲಘಟಗಿಗೋ, 
ಆಲೂರಿಗೋ ಕೊಂಡೋಯ್ದು ಆರೆಂಟು ದನಗಳನ್ನು (ಎತ್ತು, ಕೋಣ, ಆಕಳು ಇತ್ಯಾದಿ) 
ಖರೀದಿಸಿ ಮಾರಾಟ ಮಾಡುತ್ತಿದ್ದ 

ಇಂಥ ದಿನಗಳಲ್ಲಿ ಖರೀದಿಗಾಗಿ ನಮ್ಮ ತಾಲೂಕಿನ ಮಾಬಗಿ ಮತ್ತಿತರ ಗುಡ್ಡಗಾಡು 
ಭಾಗಗಳಿಂದ ಪ್ರತಿವರ್ಷ ಒಂದಷ್ಟು ಕರೆ(ಕರಿ) ಒಕ್ಕಲು ಬರುತ್ತಿದ್ದರು. ರಾತ್ರಿ ಅವರು ನಮ್ಮ 
ಮನೆಯಲ್ಲಿ ವಸತಿ ಮಾಡಬೇಕಾಗುತ್ತಿತ್ತು. ನನ್ನ ಅವ್ವ ಬೇಯಿಸಿದ ಊಟವನ್ನು ಅವರು 
ಮಾಡುತ್ತಿರಲಿಲ್ಲ ಅವರ ಅಂದಿನ ಊಟಕ್ಕೆ ಬೇಕಾದ ಅಕ್ಕಿ, ಹುಳಿ, ಮೆಣಸು, ತೆಂಗಿನಕಾಯಿ 
ಮತ್ತಿತರ ಎಲ್ಲಸಾಮಾನುಗಳನ್ನು ನನ್ನ ಅವ್ವ ಅವರ ಮುಂದೆ ಇಟ್ಟುಬಿಡುತ್ತಿದ್ದಳು. ಅವರು ಪ್ರತ್ಯೇಕ 
ಒಲೆಹೂಡಿ ತಾವೇ ಬೇಯಿಸಿಕೊಂಡು ಊಟಮಾಡುತ್ತಿದ್ದರು. 


ರಾಘವೇಂದ್ರ ಪ್ರಕಾಶನ ೫ 


ಇದನ್ನೆಲ್ಲ ಯಾಕೆ ಪ್ರಸ್ತಾಪಿಸುತ್ತಿದ್ದೇನೆಂದರೆ, "ಪರಿಶಿಷ್ಟ ಪಂಗಡ' ಎಂಬ ವರ್ಗಕ್ಕೆ 
ಸೇರಿದವರೆಂದು ನಾವೆಲ್ಲ ನಂಬುವ ಆದಿವಾಸಿ ಅಥವಾ ಅರೆ ಆದಿವಾಸಿಗಳಾದ ಹಾಲಕ್ಕಿ ಒಕ್ಕಲು, 
ಕರೆ ಒಕ್ಕಲು ಜಾತಿಯ ಜನರು ಕೂಡ ತಮಗಿಂತ ಕೆಳಗಿನ ಜಾತಿಯೆಂದು ಭಾವಿಸುವ ಒಂದು 
ಶೂದ್ರ ಜಾತಿಯಲ್ಲಿ ಹುಟ್ಟಿ ಬಂದವ ನಾನು. 


ಇನ್ನು ಅನುಭವಿಸಿದ ಅವಮಾನಗಳ ಕುರಿತು ಕೇಳಿದ್ದೀರಿ. ನೂರಾರು ಕಹಿ ಅನುಭವಗಳಿವೆ. 
ಅವನ್ನೆಲ್ಲ ಪಟ್ಟ ಮಾಡಿ ವಿವರಿಸುವುದಕ್ಕೆ ಒಂದು ಪ್ರತ್ಯೇಕ ಹೊತ್ತಿಗೆಯೇ ಬೇಕು. ನಾವು 
ಚಿಕ್ಕಮಕ್ಕಳಿದ್ದಾಗ ಚಹ ಬೇಕಿದ್ದರೆ ಅಂಗಡಿಗೆ ಹೋಗಿ ಕುಡಿಯಬೇಕು. ಸಾಮಾನ್ಯವಾಗಿ ಆ ಕಾಲದಲ್ಲಿ 
( ನಮ್ಮೂರಲ್ಲಿ) ಯಾರ ಮನೆಯಲ್ಲೂ ಚಹ ಮಾಡುವ ಪದ್ಧತಿ ಇರಲಿಲ್ಲ ನನ್ನ ಅಪ್ಪ 
ದೊಡ್ಡಪ್ಪಂದಿರು ದನಗಳ ವ್ಯಾಪಾರಸ್ಥರಾದುದರಿಂದ ತಿರುಗಾಟದ ಅವಧಿಯಲ್ಲಿ "ಚಹ'ದ ಚಟ 
ಅಂಟಿಸಿಕೊಂಡಿದ್ದರು. ನಮ್ಮ ಊರಿನಲ್ಲಿ ಆಗ ಇದ್ದುದು ಎರಡೇ ಚಹದಂಗಡಿ. ಮೊದಮೊದಲು 
ತೆಂಗಿನಕಾಯಿ ಗರಟೆಯಲ್ಲಿ ಚಹ ಕೊಡುತ್ತಿದರು. ಕುಡಿದಾದ ಮೇಲೆ ಕುಡಿದವರೇ ಅದನು 


fr < 


ತೊಳೆದು, ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಇಟ್ಟು ಹೋಗಬೇಕಾಗಿತ್ತು. (ಈಗ ಆ ಪದ್ಧತಿ ನಿಂತಿದೆ. 


ನನ್ನ ಮನೆಯ ಎದುರಿಗೆ ಒಂದು ಅಯ್ಲೋಳ( ಐಗಳ) ಮನೆಯಿತ್ತು. ಅವರು ನಮ್ಮೂರಿನ 
ಹಾಗೂ ನೆರೆಯೂರಿನ ಎಲ್ಲ ಸಾರ್ವಜನಿಕ ದೇವಸ್ಥಾನಗಳ ಪೂಜಾರಿಗಳು. ಆ ಕಾರಣಕ್ಕಾಗಿ ಅವರಿಗೆ 
ಒಂದಷ್ಟು ಜಮೀನು ಉಂಬಳಿಯಾಗಿ ಬಿಟ್ಟುಕೊಟ್ಟದ್ದುಂಟಂತೆ. ಅವರ ಮನೆಯಲ್ಲಿ ಪ್ರತಿವರ್ಷ 
ಗಣೇಶನ ಹಬ್ಬ ಇರುತ್ತಿತ್ತು. ಪೂಜೆಯ ಗಂಟೆ ಸದ್ದು ಕೇಳಿಸುತ್ತಲೇ ನಾವೆಲ್ಲ ಪಂಚಕಜ್ಜಾಯಕ್ಕಾಗಿ 
ಓಡುತ್ತಿದ್ದೆವು. ಮೇಲ್ಜಾತಿಯ ಎಲ್ಲರಿಗೂ ಹಂಚಿಯಾದ ಮೇಲೆ ನಮ್ಮ ಕೈಗೆ ಬಹುದೂರದಿಂದ 
ಒಗೆಯುತ್ತಿದ್ದರು. ಅದು ಒಮ್ಮೊಮ್ಮೆ ಗುರಿತಪ್ಪಿ ಕಾಲ್ದುಡಕ್ಕೆ ಬಿದ್ದರೂ ಬಿತ್ತೇ. ಹಾಗೆ ಬಿದರೆ "ಅದನ್ನೇ 
ಹೆಕ್ಕಿಕೊ' ಅನ್ನುತ್ತಿದ್ದರೇ ವಿನಃ ಬೇರೆ ಕೊಡುತ್ತಿರಲಿಲ್ಲ 

ನನ್ನ ಹೈಸ್ಕೂಲಿನ ದಿನಗಳಲ್ಲಿ ಮನೆಯ ಮೇಲ್‌ಖರ್ಚಿಗೆಂದು ದಿನಕ್ಕೊಂದು ಹಸಿಹುಲ್ಲಿನ 
ಹೊರೆಯನ್ನು ಪೇಟೆಗೊಯ್ದು ಮಾರಿ ದುಡ್ಡುತರಬೇಕಿತ್ತು. ಕಾಯಂ ಖರೀದಿಸುತ್ತಿದ್ದ ಒಂದು 
ಮೇಲ್ಜಾತಿ ಮನೆಯ ಮೊಮ್ಮಗು ಒಂದು ದಿನ ನಿತ್ಯ ಪರಿಚಯದ ಸಲಿಗೆಯಿಂದ ನನ್ನ ಸಮೀಪ 
ಬಂದು ತೊದಲು ನುಡಿಯಲ್ಲಿ ಏನೋ ಹೇಳಿದಾಗ ಎತ್ತಿಕೊಂಡು ಮುತ್ತುಕೊಟ್ಟೆ ನಂತರ ಅಲ್ಲಿ 
ನಡೆದದ್ದು ಘೋರ ಅನುಭವ! ಕುನ್ನಿಮರಿಯನ್ನು ಎಳಕೊಂಡು ಹೋದಂತೆ ಆ ಮಗುವನ್ನು 
ಎಳೆದೊಯ್ದು ಮುಖ-ಮುಸುಡು ನೋಡದೆ ಬಾರಿಸಿದ ಆ ಮಗುವಿನ ತಾಯಿ ಉಗುಳಿದ 


(ಕೊಂಕಣಿ ಭಾಷೆಯಲ್ಲಿ) ಮಂತ್ರಾಕ್ಷತೆ ಕಾಳುಗಳನ್ನು ನೆನಪು ಮಾಡಿಕೊಂಡರೆ ಈಗಲೂ ಭಯ. 
ಈ "ಜಾತಿ'ಯೆಂಬುದು ಎಷ್ಟು ಆಳಕ್ಕೆ ಇಳಿದ ಮಾನಸಿಕ ಪೀಡೆ ಎಂಬುದಕ್ಕೆ-ತೀರಾ ನೋವು 
ಅನುಭವಿಸಿದ ಒಂದು ಘಟನೆ ಬಗ್ಗೆ ಹೇಳಿ ನಿಲ್ಲಿಸುತ್ತೇನೆ. (ಈ ಘಟನೆಯನ್ನು ನನ್ನ "ಅರೆ ಖಾಸಗಿ' 
ಅಂಕಣ ಬರಹದಲ್ಲಿ "ಅಪೂರ್ವ ಒಪ್ಪತ್ತು' ಎಂಬ ಶಿರ್ಷಿಕೆಯಲ್ಲಿ ಬರೆದಿರುವೆ.) 
ಆಗ ನನಗಿನ್ನೂ ೨೦-೨೧ರ ಹರೆಯ. ಶಿಕ್ಷಕನಾಗಿ ಕುಮಟಾ ತಾಲೂಕಿನ ಧಾರೇಶ್ವರ 
ಹೈಸ್ಕೂಲಿನಲ್ಲಿ ವರದಿಮಾಡಿಕೊಂಡ ಮೊದಲ ದಿನ ಅದು. ಅಂದು ನಾನು ಮಾಡಿದ ಮೊದಲನೆಯ 
ಕನ್ನಡ ಪಾಠ "ಪ್ರಜಾರಂಜನೆಗಾಗಿ ಪತ್ನಿಯ ತ್ಯಾಗ' ಎಂಬುದಾಗಿತ್ತು. ಅಯೋಧ್ಯೆಯ ರಾಮಚಂದ್ರ 


೬ ರಾಘವೇಂದ್ರ ಪ್ರಕಾಶನ 


ತುಂಬಿದ ಸೀತೆಯನ್ನು ಕಾಡಿಗಟ್ಟಿದ ಸಂದರ್ಭದ ಕತೆ ಅದು. ನದಿ ದಾಟಿಸಿದ ಲಕ್ಷ್ಮಣ ಅಪರಿಚಿತ 
ಕಾನನವನ್ನು ಸೀಳಿಹೋಗುವ ಸನ್ನಿವೇಶವನ್ನು ಕಂಡು ಕಳವಳಕ್ಕೊಳಗಾದ ಸೀತೆ. "ದಾರಿ 
ತಪ್ಪಿದೆವೇನೊ ಮಗನೆ, ಸೌಮಿತ್ರಿ' ಎಂದು ಆತಂಕದಿಂದ ಪ್ರಶ್ನಿಸುತ್ತಾಳೆ: ಆ ಸನ್ನಿವೇಶವನ್ನು 
ತರಗತಿಯಲ್ಲಿ ಕಟ್ಟಿಕೊಡುತ್ತಿದ್ದಂತೆ ನನಗೆ ದುಃಖ ಉಮ್ಮಸಿಸಿತ್ತು. ತರಗತಿಯಲ್ಲಿದ್ದ ಬಹಳಷ್ಟು ಮಕ್ಕಳ 
ಕಣ್ಣುಗಳೂ ತುಂಬಿಕೊಂಡಿದ್ದವು. 

ಮಧ್ಯಾಹ್ನದ ಊಟಕ್ಕೆಂದು ಶಾಲೆಬಿಡುವ ಗಂಟೆ ಬಾರಿಸಿತು. ಪುಟ್ಟಬ್ಯಾಗೊಂದನ್ನು 
ಹಿಡಕೊಂಡ ಆ ಊರಿನ ಕೋರಿಕೆ-ಬಸ್‌ನಿಲ್ದಾಣದಲ್ಲಿ ಇಳಿದು ನೇರ ಶಾಲೆಗೇ ಬಂದಿದ್ದ ನನಗೆ, 
"ಊಟಕ್ಸೆಲ್ಲಿ?' ಎಂಬ ಚಿಂತೆ ಕಾಡಿದ್ದು ಊಟದ ಬೆಲ್‌ ಆದಾಗಲೇ. ಊಟದ ಹೊಟೇಲೊಂದೂ 
ಇಲ್ಲದ ಊರದು ಎಂಬ ವಿಚಾರ ನನಗೆ ತಿಳಿದದ್ದೂ ಆಗಲೇ. ಶಾಲೆಯ ಹಿರಿಯ 
ಸಹೋದ್ಯೋಗಿಯೊಂದಿಗೆ ಈ ಬಗ್ಗೆ ಚರ್ಚಿಸಿದ ಮುಖ್ಯಾಧ್ಯಾಪಕರು, ಕೊನೆಗೂ ಸಮೀಪದ 
ಒಂದು (ಮೇಲ್ವರ್ಗದ) ಮನೆಗೆ ನನ್ನನ್ನು ಊಟಕ್ಕೆಂದು ಕಳಿಸಿದರು. ಅಲ್ಲಿಗೆ ಹೋದೆ-ಆ ಮನೆಯ 
ಬಾಗಿಲಲ್ಲಿ ಪ್ರೀತಿ-ಗೌರವ ಭಾವದಿಂದ ನನ್ನನ್ನು ಸ್ವಾಗತಿಸಿದ ಹುಡುಗಿ, ಅದೇ-ಅರ್ಧ ತಾಸಿನಷ್ಟು 
ಹಿಂದೆ ನನ್ನಿಂದ ಪಾಠಹೇಳಿಸಿಕೊಂಡು, ಸೀತೆಗಾಗಿ ಕಂಬಿನಿ ಮಿಡಿದವರಲ್ಲಿ ಒಬ್ಬಳು. 

ಅದೊಂದು ದೊಡ್ಡಮನೆ. ಅಂಗಳಕ್ಕೆ ಹೊಂದಿಕೊಂಡಂತೆ ಚಿಟ್ಟೆಯಿದೆ. ನನಗಾಗಿ 
ಕುಡಿಬಾಳಲೆಯೊಂದನ್ನು ಅಲ್ಲಿ ಇಡಲಾಗಿತ್ತು. ಕೆಂದು ಸೀರೆ ಉಟ್ಟುಕೊಂಡ, ಬೋಳುತಲೆಯ- 
ಸುಮಾರು ೭೦ ಪ್ರಾಯದ ಒಬ್ಬ ತಾಯಿ ಬಡಿಸಲೆಂದು ಬಂದವಳು, ನನ್ನ ಮುಖವನ್ನೇ 
ನೋಡುತ್ತ, "ಯಾವ ಜಾತಿ?' ಎಂದು ಕೇಳಿದಳು. ಊಟ ಅತ್ಯಂತ ರುಚಿಕಟ್ಟಾಗಿತ್ತು. ನಾನು ಏನೂ 
ಹೇಳದೆ ತಲೆ ತಗ್ಗಸಿ ಉಣ್ಣುತ್ತಿದ್ದೆ "ಯಾವ ಜಾತಿ ಅಂದ್ರಿ ಮಾಸ್ತರೆ?... ' "ಹಳೆಪೈಕರ ಪೈಕಿ, ಅಂದರೆ 
ನಾಮಧಾರಿ ಅಂದೆ, ಸರಸರನೆ ಹೋಗಿ ಗೋಮಯ (ಸ (ಸಗಣಿ) 2 ಸ ತಂಬಿಗೆ ತಂದಿಟ್ಟು 
ನಾನು ಎಂಜಲೆಲೆ ಒಗೆಯಬೇಕಾದ ಸ್ಥಳದ ಬಗ್ಗೆ ಎವರಣೆಕೊಟ್ಟು ಒಳಹೋದಳು. 


ಊಟ ಮುಗಿಸಿ ಎಂಜಲೆಲೆ ವಳು ಬಂದು ಕೈ ತೊಳೆದೆ. ಈ ನಡುವೆ ನನ್ನ ಎಂಜಲು ಕೈ 
ತಂಬಿಗೆಗೆ ತಾಗಿದ್ದನ್ನು ಆ ಮುದುಕಿ ಅದೆಲ್ಲಿಂದ ಕಂಡಳೊ! ತುಳಿಸಿಕೊಂಡ ಹೌವಿತೆತೆ ಬುಸ ಸಗುಡುತ್ತ 
ಹೊರಬಂದು ಇನ್ನೊಂದು ತಂಬಿಗೆ ನೀರಿಟ್ಟು ಒಳಹೋಗುವಾಗ, "ಗೋಮಯ ಹಾಕಲಿಕ್ಕೂ ಬರದ 
ಶೂದ್ರ ಮುಂಡೇವೆಕ್ಕೆಲ್ಲ ಬಡಿಸೋ ಕರ್ಮನಂದು' ಎಂದದ್ದು ಕಿವಿಗೆ ಬಿತ್ತು. ಆ ಸಮಯ ಅಲ್ಲೇ 
ತುಸು ದೂರ ನಿಂತಿದ್ದ ನನ್ನ ವಿದ್ಯಾರ್ಥಿನಿಯ ಮುಖ ನೋಡಲಾಗಲಿಲ್ಲ ಅಜ್ಜಿಗೆ ಏನೇನೋ 
ಹೇಳಲು ಹೋಗಿ ಚೆನ್ನಾಗಿ ಬೈಸಿಕೊಂಡಿದ್ದಳು ಹುಡುಗಿ. 


ಅಂತೂ ಅವರ ಇಚ್ಛೆಯಂತೆ ಎಲ್ಲ ತೊಳೆದು-ಬಳದು ಶಾಲೆಗೆ ಹೊರಟು ನಿಂತೆ. "ರಾತ್ರಿ 
ಊಟಕ್ಕೆ ಬನ್ನಿ ಸರ್‌' ಅಂದಳು ಹುಡುಗಿ. "ಇಂದು ಸೋಮವಾರ ನನಗೆ ಒಪತ್ತು; ರಾತ್ರಿ ಊಟ 
ಇಲ್ಲ ಎಂದು. ಸುಳ್ಳು ಹೇಳಿ ತಪ್ಪಿಸಿಕೊಂಡೆ. "ಜೀವಮಾನದಲ್ಲಿ ಒಮ್ಮೆಯೂ ವಾರದ ಕಾರಣಕ್ಕಾಗಿ 
ಊಟಬಿಟ್ಟವನಲ್ಲ ನಾನು-ಆಕ್ಕಿ ಇಲ್ಲದ ದಿನಬಿಟ್ಟು ದಾರಿಮಧ್ಯೆ ನನ್ನ ತಲೆಯಲ್ಲಿ ಆ ವರ್ಷ ನಾನು 
ಬರೆಯಬೇಕೆಂದಿದ್ದ ಹೊಸನಾಟಕದ ಕಥಾವಸ್ತು ರೂಪಪಡೆಯರುರ6ಕಈಜು, ಮೇಲ್ಬಾಶಿಗೆ 
ಸೇರಿದ ಹುಡುಗಿಯೋರ್ವಳು ಹೊಲೆಯ ಜಾತಿಗೆ ಸೇರಿದ ಹುಡುಗನನ್ನು ಪ್ರೇಮಿಸಿ 


ರಾಘವೇಂದ್ರ ಪ್ರಕಾಶನ ೭ 


ಮದುವೆಯಾಗುವ ನಾಟಕ ಹುಟ್ಟಿಕೊಂಡಿತು. ಅದೇ ಧಾರೇಶ್ವರದ ರಥಬೀದಿಯಲ್ಲಿ- ಒಂದಷ್ಟು 
ಹಿತಾಸಕ್ತವರ್ಗದ ತೀವ್ರ ಪ್ರತಿಭಟನೆಯ ನಡುವೆಯೇ-ಆ ನಾಟಕದ ಪ್ರದರ್ಶನವೂ ಆಯಿತು. 
ಜಿಲ್ಲಾ ಪೊಲೀಸ್‌ ವರಿಷ್ಠಾಧಿಕಾರಿಗಳು ಸ್ಪ ಸ್ವತಃ ಬಂದು ಸಿಬ್ಬಂದಿಗಳೊಂದಿಗೆ ರಕ್ಷಣೆಕೊಟ್ಟದ್ದರು. 


ಜಿ.ಪಿ: ಬಡತನವನ್ನು ಅದರ ಆತ್ಯಂತಿಕ ಸ್ಥಿತಿಯಲ್ಲಿ ಕಂಡವರು ನೀವು. ಅಂಥ ಒಂದೆರಡು 
ನೆನಪುಗಳನ್ನು ಹಂಚಿಕೊಳ್ಳಿ. 

ವಿಷ್ಣು ೧. ಒರಿಯಕ್ಕನೂ ಸೇರಿ ಮನೆಯ ಆರು ಜನ ಮಕ್ಕಳಲ್ಲಿ ನನ್ನ ಸ್ಥಾನ 
ಮೂರನೆಯದು. ಅಪ ರೈತ, ನ್ಯಾಯಸಮ್ಮತವಾಗಿ ಬರಬೇಕಾಗಿದ್ದ ಅಜ್ಜನ "ಆಸ್ತಿಯೂ | ಅಪನ 
ಹೆಬ್ಬೆಟ್ಟಿನ ದುರಪಯೋಗ ಪ ಪಡೆದವರಿಂದಾಗಿ) ಕ ಕೈತಪ್ಪಿ ಹೋಗಿತ್ತು. ಹೀಗಾಗಿ ಅಪ್ಪ ಮಳೆಗಾಲದಲ್ಲಿ 
ಕೂಲಿ ಕೆಲಸಕ್ಕೂ, ಬೇಸಿಗೆಯಲ್ಲಿ ದನಗಳ ವ್ಯಾಪಾರಕ್ಕೂ ಹೊರಡುತ್ತಿದ್ದ ಅಕ್ಕನ ಮದುವೆಯಾಗಿತ್ತು. 
ಎರಡು ಚಾ ಅಂತರದಲ್ಲೇ ಭಾವನ ಮನೆ. ಆತ ರೈತ ಚಳವಳಿಯ ಕಟ್ಟಾಥುಗಳಲ್ಲಿ ಒಬ್ಬ 


ಅದು ಆಷಾಢ ಹಬ್ಬದ (ಆಷಾಢ ದಾ ದ್ವಾದಶಿ) ದಿನ. ನಾಗರಪಂಚಮಿ ಹಬ್ಬವೊಂದನ್ನು ಬಿಟ್ಟು 
ಉಳಿದೆಲ್ಲ ಹಬ್ಬಗಳಿಗೆ ಅಕ್ಕ-ಭಾವಂದಿರನ್ನು ಹಬ್ಬದ ಊಟಕ್ಕೆ ಕರೆಯುವುದು. ನಮ್ಮ ಕಡೆಯ 
ವಾಡಿಕೆ. "ಆದರೆ ಅಂದು ನಾವು ಕರೆದಿರಲಿಲ್ಲ ಯಾಕೆ ಕರೆದಿರಲಿಲ್ಲ ಎಂಬುದು ನನಗೆ ಚೆನ್ನಾಗಿ 
ಗೊತ್ತಿತ್ತು. ನಮ್ಮ ಮನೆಯಲ್ಲಿ ಅಡುಗೆ ಮನೆಯ ಸುಖ-ದುಃಖಗಳು ಗೊತ್ತಿರುತ್ತಿದ್ದುದು ಅವ್ವ 
ಬಿಟ್ಟರೆ "ನನಗೇ. 


ಅದು, ಮಧ್ಯಾಹ್ನ ೧೨ ಗಂಟೆಯಿದ್ದಿರಬೇಕು. ಕರೆಯದೇ ಇದ್ದರೂ ಬಾವ ಹಬ್ಬದೂಟಕ್ಕೆ 
ಬಂದುಬಿಟ್ಟಿದ್ದಾನೆ! ಒಳಗಡೆ ಒಲೆಯ ಮೇಲಿದ್ದ ಗಂಜಿಮಡಿಕೆಯೊಳಗಿನ ನೀರು ಕೊತಕೊತ 
ಕುದಿಯುತ್ತಿತ್ತು. "ಬಾವ ಬಂದ' ಎಂದು ನಾನಂದಾಗ ಅವ್ವನ ಜಂಘಾಬಲವೇ ಉಡುಗಿ 
ಹೋಗಿತ್ತು. ಒಲೆಗೆ ಕಾಲಿಟ್ಟು ಕೂತ ಅವ್ವ ಹೌಹಾರಿ ಅಳುತ್ತ ತ್ರಿದುದನ್ನು ಕಂಡ ನಾನು ಇಕ್ಕಟ್ಟಿಗೆ 
ಸಲುಕಿದ್ದೆ. 


ಈ ನಡುವೆ ಪರಿಸ್ಥಿತಿ ನಿವೇದಿಸಿಕೊಳ್ಳಲು ಕೊನೆಯ ಆಶಾಕಿರಣದಂತಿದ್ದ ಅಪ್ಪಣ್ಣ ಗುನಗರ 
ಮನೆಗೆ ಹೋಗಿದ್ದ ಅವ್ವ, ನಿರಾಶೆಯಿಂದ. ಕಣ್ಣೊರಸಿಕೊಳ್ಳುತ್ತ ದಣಪೆದಾಟಿ ಬರುತ್ತಿದ್ದುದನ್ನು 
ಹಿಂಬಂದಿಯ ಕಿಟಕಿಯಿಂದ ಕಂಡೆ. ಗುನಗರು ಮನೆಯಲ್ಲಿಲ್ಲದ ಕಾರಣ, ಒಲೆ ಉಕ್ಕಿಸುವ ಅವ್ವ ವ್ರ 
ಕೊನೆಯ ಆಶೆಯೂ ಮುಗಿದಿತ್ತು. 


ಭಾವ ಎದ್ದು ಮನೆಗೆ ಹೋಗಲಿ ಎಂದುಕೊಂಡ ನಾನು ಮಾತು ಬೆಳೆಸದೆ ಕೆಲಕಾಲ ಸುಮ್ಮನೆ 
ಕೂತುಬಿಟ್ಟೆ ಆದರೂ ಭಾವ ಹೋಗಲಿಲ್ಲ ಗದ್ದೆಗೆ (ಹೊಲಕ್ಕೆ) ಹೋಗಿದ್ದ ತಾನು ನೇರವಾಗಿ ಇಲ್ಲಿಗೆ 
ಬಂದುದಾಗಿಯೂ, ಲಕ್ಷ್ಮಿ (ನನ್ನಕ್ಕ) "ಆಮೇಲೆ ಬರುವಳೆಂದೂ ಸಿ ಗೇಣಿ ಎರೋಧಿ 
ರೈತಚಳವಳಿಯ ಸುದ್ದಿ ಹರಿಡಿಕೊಂಡವನು ಮಾತು ನಿಲ್ಲಿಸಲೇ ಇಲ್ಲ 


ಎಲ್ಲಿಗೋ ಹೋಗಿದ್ದ ಅಪ್ಪ ಅದೇ ವೇಳೆಗೆ ಬಂದ. ಅಳಿಯನ ಜೊತೆ ಮಾತನಾಡಿ, 
'ಹೊತ್ತಾಯ್ತು ಊಟಕ್ಕೆ ಏಳೊ' ಎಂದಾಗ, ಒಳಗೆ ಒಲೆಮುಂದೆ ಕುಳಿತಿದ್ದ ಅವ್ವ ನ ದುಃಖದ ಕಟ್ಟು 
ಒಡದೇ ಹೋಗಿತ್ತು ಅಲ್ಲಿ ಸ್ಫೊಟಗೊಂಡ ಅವಳ ಅಳು-ಹೊರಜಗಲಿಯ ಸೀಸಂ ಕಂಬಕ್ಕೆ ಬೆನ್ನು 
ಚಾಚಿ ಕುಳಿತ-ನನ್ನ. ಕಣ್ಣಲ್ಲೂ ನೀರೂರಿಸಿತ್ತು. 


9) ರಾಘವೇಂದ ಪಕಾಶನ 


ತ್‌ ಪ 


ಭಾವನಿಗೆ ಪ್ರಾಯಶಃ ಪರಿಸ್ಥಿತಿಯ ಅರ್ಥವಾಯ್ತೆಂದು ತೋರುತ್ತದೆ. "ಈಗಲೇ ಬಂದೆ' 
ಅಂದವನು ಮನೆದಾರಿ ಹಿಡಿದು ಹೊರಟೇ ಬಿಟ್ಟ 

"ಒಳಗೆ ಅಕ್ಕಿಕಾಳು ಈತೋ ಇಲ್ಲವೋ ನೋಡುವಾಂಗಿಲ್ಲ ಅನ್ನ ಸಾಯ್ಲಿ ಗಂಜಿಗೂ 
ಅಕ್ಕಿಯಿಲ್ಲ ಎಂದು ನಾನು ಬೆಳಗಾಗೆದ್ದು ನೀವು ಹೋಗುವಾಗಲೇ ಹೇಳಲಿಲ್ಲಾಗಿದ್ದೆ? ತಾಟಗೆ 
ಹಾಕತೇ.. ಬತ್ತೀರಿ, ಇಂಥ ಗಂಡಸ್ರರನ್ನ ನಂಬ್‌ಕಂಡೆ'.. .. ಎಂದು ಅವ್ವನಿಗೂ ಅಪನಿಗೂ ಸಣ್ಣ 
ಜಗಳವೇ ಆಯ್ತು. ಈ ಆಘಾತದಿಂದ ಸು ಚೇತರಿಸಿಕೊಳ್ಳುವ ಹೊತ್ತಿಗೆ ಅಕ್ಕ ಒಂದಷ್ಟು ಅಕ್ಕಿ 
ಮತ್ತು ನಾಲ್ಕಾರು ಹಬ್ಬದ ರೊಟ್ಟಿ (ಕೊಟ್ಟೆರೊಟ್ಟಿ) ಯೊಂದಿಗೆ ಕಾ ಬಾಗಿಲಲ್ಲಿ ನಿಂತಳು. 

೨. ಮನೆಯಲ್ಲಿ ಅಗತ್ಯಕ್ಕೆ ತಕ್ಕಷ್ಟು ಹೊದ್ದುಕೊಳ್ಳುವುದಕ್ಕಾಗಲಿ ಹಾಸಿಕೊಳ್ಳುವುದಕ್ಕಾಗಲಿ 
ಚಾಪೆ-ಬೆಡ್‌ಶೀಟುಗಳಿರಲಿಲ್ಲ ಸಣ್ಣಹುಲ್ಲಿನ ಜೊಪಡಿಯಲ್ಲಿ ವಾಸ. ನೆನಪಿಲ್ಲದೆ ತಟ್ಟನೆ ಎದ್ದು 
ನಿಂತರೆ ಮನೆಯ ಅಟ್ಟದ ಹಲಗೆ ಅಪ್ಪನ ನೆತ್ತಿಗೆ (೬ ಪೂಟು ಎತ್ತರದವನಾಗಿದ್ದ ಬಡೆಯುತ್ತಿತ್ತು. 
ನೆಲ ಮಣ್ಣಿನದು. ಮಳೆಗಾಲದಲ್ಲಿ ಒರತೆ ಜಾಸ್ತಿಯಿದ್ದಾಗ ನೆಲದಿಂದ ನೀರಿನ ಗುಳ್ಳೆಗಳು 
ಏಳುತ್ತಿದ್ದುದರಿಂದ ಮಲಗಲು ಆಗುತ್ತಿರಲಿಲ್ಲ ಅಂದಿನ ದಿನಗಳಲ್ಲಿ ಚಳಿ ವಿಪರೀತ. ಅಂಥ 
ದಿನಗಳಲ್ಲಿ ಹಾಸಲಿಕ್ಕೆ ಹೊದೆಯಲಿಕ್ಕೆ ಇಲ್ಲದ ರಾತ್ರಿ ಕಳೆಯುವುದಾದರೂ ಹೇಗೆ? 


ಅಪ್ಪ ಕೊನೆಗೂ ಅದಕ್ಕೊಂದು ದಾರಿ ಹುಡುಕಿದ. ಆಗ ಕಿರಾಣಿ ಅಂಗಡಿಯಲ್ಲಿ ಸುಮಾರು 
ನಾಲ್ಕು ಪೂಟು ಉದ್ದದ ಖಾಲಿಯಾದ ಸಕ್ಕರೆ ಚೀಲಗಳು ಸಿಗುತ್ತಿದ್ದವು. ಅಪ್ಪ ನಮ್ಮ `ಗದ್ದೆ 
ಒಡೆಯಂದಿರಾದ ಕಾಂಜನ್‌ ಗಣಪತಿಶೆಟ್ಟರಿಗೆ ಮನೆ ಪರಿಸ್ಥಿತಿ ನಿವೇದಿಸಿ, ನಾಲ್ಕು 
ಗೋಣಿಚೀಲಗಳನ್ನು (ಸಕ್ಕರೆ ಚೀಲ) ತಂದುಕೊಟ್ಟ ಒಂದು ಚೀಲ ಅಣ್ಣನಿಗೆ. ಅದರೊಳಗೆ 
ದೇಹತೂರಿಕೊಂಡು ಆತ ನಿರುಂಬರ ನಿದ್ದೆಹೋಗುತ್ತಿದ್ದ ಬಾಣಂತಿಯಾಗಿದ್ದ ಅವ್ವ ನನ್ನ ಕೊನೆಯ 
ತಮ್ಮನ ಸಲುವಾಗಿ ತಾನೊಂದನ್ನಿಟ್ಟುಕೊಂಡಿದ್ದಳು. ತುಸು ಚಿಕ್ಕ ಅಳತೆಯ ಇನ್ನೊಂದನ್ನು ನನ್ನ 
ಇನ್ನೊಬ್ಬ (ಆತ ಗಿಡ) ತಮ್ಮನಿಗೆ ಅವ್ವೆ ಕೊಟ್ಟಿದ್ದು. ಇನ್ನು ಉಳಿದವರು ನಾನು ಮತ್ತು "ಅನಂತ. 
ಎಂಬ ಈಸರಿನ ನನ್ನ ಮತ್ತೊಬ್ಬ ತಮ್ಮ ಆ ಜ್‌ ಗೋಣಿಚೀಲದಲ್ಲಿ ನಾವಿಬ್ಬರೂ "ದೇಹವನ್ನು 
ತೂರಿಕೊಂಡು ಮಲಗತೊಡಗಿಜಿವು. ಗೋಣಿಚೀಲ ಹಾಸಿಕೊಂಡರೆ ಮೇಲೆ 'ಹೊದ್ದುಕೊಳ್ಳಲು 
ಏನೂ ಇರುತ್ತಿರಲಿಲ್ಲ ಆದ್ದರಿಂದ ಅದರ ಒಳಗಡೆ ಹೊಕ್ಕಿಕೊಂಡು ನಾವೆಲ್ಲ ಮಲಗುವ ರೂಢಿ 
ಮಾಡಿಕೊಂಡಿದ್ದುದರಿಂದ, ಗೋಣಿಯ ಕೆಳಭಾಗ ಹಾಸಿಗೆಯಾಗಿ, ಮೇಲ್ಭಾಗ ಹೊದಿಕೆಯಾಗಿ 
ಸಹಾಯಕ್ಕೆ ಬರುತ್ತಿತ್ತು. ಪೂರ್ತಿಕಾಲು ಬಿಚ್ಚಿದ್ದರೆ ತಲೆಯಕಡೆ ಮುಟ್ಟುತ್ತಿ ರಲಿಲ್ಲವಾದ್ದರಿಂದ ರಾತ್ರಿ 
ಬೆಳಗಾಗುವವರೆಗೆ. ತರಣಿಯ ಹುಳದಂತೆ ಮುರುಟಿಕೊಂಡೇ' : ಮಲಗಬಕಾಗುತ್ತಿತ್ತು. 
ಕೂಲಿಕೆಲಸಕ್ಕೆಂದು ಒಯ್ಯುತ್ತಿದ್ದ ತನ್ನ ಕಂಬಳಿಯನ್ನು ಅಪ್ಪ ರಾತ್ರಿ ಬಂದು, ಉರಿಯುವ ಒರೆಯ 
ಮೇಲ್ಭಾಗದ ಬಳ್ಳಿಯ ಮೇಲೆ ಒಣ “ಹಾಕಿ ತಡರಾತ್ರಿ ಅದನ್ನೇ ಹೊದ್ದುಕೊಳ್ಳುತ್ತಿದ್ದ 

ಇಡಿ ಮನೆಯಲ್ಲಿ ಚಿಮಣಿದೀಪದ ಒಂದೇ ಒಂದು ಬುಡ್ವಿ ಆ ಬುಡ್ಡಿ ನಾನು ಓದುವಾಗ 
ಹೊರಜಗಲಿಯಲ್ಲಿದ್ದರೆ, "ಉಣ್ಣುವಾಗ ಅಡುಗೆ ಮನೆ ಸೇರುತ್ತಿತ್ತು. ಒಂದು ರಾತ್ರಿ ಅಪ್ಪ ತುಂಬಾ 
ಹಸಿದುಬಂದಿದ್ದ ಒಂದೂವರೆ. ದಿನದಿಂದ ಹೊಟ್ಟೆಗೆ ಏನನ್ನೂ ತೆಗೆದುಕೊಂಡಿರಲಿಲ್ಲವಂತೆ. 
ಮೇಲಾಗಿ ಸುಮಾರು ಹದಿನೈದು ಮೈಲು ದೂರದಿಂದ (ಅಮದಳ್ಳಿ) ನಡಕೊಂಡೇ ಬಂದಿದ್ದಾನೆ. 


ರಾಘವೇಂದ್ರ ಪ್ರಕಾಶನ ೯ 


ಬಂದವನೇ "ಗಂಜಿತಳಿ ಏನಾದ್ರೂ ಈತೆ' ಎಂದು ಅವ್ವನಿಗೆ ಕೇಳಿದ. ಉತ್ತರ ಏನೆಂಬುದು ನನಗೆ 
ಗೊತ್ತೇ ಇತ್ತು. ಯಾಕೆಂದರೆ ಆ ದಿನ ಇರುವ ಒಂದು ದ್ದೆ ಅಕ್ಕಿಯ ಗಂಜಮಾಡಿ ನಾವು ಆರುಜನ 
ಕುಡಿದಿದ್ದೆವು. ಅದು ನಮ್ಮ ಅಗತ್ಯದ ಕಾಲುಭಾಗವನ್ನೂ 'ತಣಿಸಿರಲಿಲ್ಲ ರಾತ್ರಿ ಉಪವಾಸದ ಬಗ್ಗೆ 
ಹಗಲಿಗೇ ತಿಳಿದುಹೋಗಿತ್ತು. ಜ್‌ ದಿನ ಅಪ್ಪಬಂದು " ಗಂಜಿ ಕೇಳಿದ್ದಾನೆ. "ಅವ್ವ' ನಿಜ ಸ್ಥಿತಿ ಹೇಳಿ 
ತಲೆತಗ್ಗಿಸಿ ಕೂತಳು. ಅಪ್ಪ ಸರಸರನೆ ಹೊರಬಂದು ಮನೆಮುಂದೆ (ಅಂಗಳದಲ್ಲಿ) ನಾನು 'ಬೆಳೆಸಿದ 
ಬೆಂಡೆಕಾಯಿ ಗಿಡಗಳತ್ತ ಹೋಗಿನಿಂತ. ಇನ್ನೂ ಬೆಳೆಯಬೇಕಾಗಿದ್ದ ಆರೆಂಟು ಮಿಡಿಬೆಂಡಿ 
ಕಾಯಿಗಳನ್ನು ತೆಗೆದು, "ಅದರಲ್ಲಿ ಮೂರ್ನಾಲ್ಕನ್ನು. ಬಾಯಲ್ಲಿ ತುಂಬಿಕೊಂಡು, ಗವಗವ ಎಂದು 
ಜಗಿದು ನುಂಗಿ, ಒಳಗೆ ಬಂದು. ಕೊಡಪಣದ 'ನೀರನ್ನು ಒಂದು ಚಂಬಿಗೆಗೆ ಸುರಿದು ಗಟಗಟ 
ಕುಡಿದುಬಿಟ್ಟ ನನ್ನ ಕೈಗೆ ಇನ್ನುಳಿದ ಬೆಂಡಿಕಾಯಿ ಕೊಟ್ಟು "ಜನ ಒಂದೊಂದು ತಿಂದು ನೀರು 
ಕುಡಿದು ಮಲಗಿ ತ) ನಾಳೆಗೇನಾದ್ರೂ ಮಾಡ್ತಿ' ಅನ್ನುವಾಗ ಬಿಕ್ಕಳಿಕೆ ಇತ್ತು. 


೩. ಒಂದು ಮಳೆಗಾಲದಲ್ಲಿ ವಿಪರೀತ ಕಷ್ಟ ಬಂದಿತ್ತು. ವಾರಗಟ್ಟಲೆ ಉಪವಾಸ ಇರಬೇಕಾದ 
ಭಯ ಕಾಡಿದಾಗ ನಮ್ಮಣ್ಣ ನನ್ನ ಅಕ್ಕನ (ಆಗ ಅವಳಿಗೆ ಮದುವೆ ಆಗಿತ್ತು) ಕೆವಿಯ ಮುಗುಳನ್ನು 
( ಕಿವಿಯ ಮೇಲ್ರದಿಗೆ ತೊಡುವ. ಆಭರಣ) ಅವರಿಗೆ ಏನೇನೋ ಹೇಳಿ ಇಸಕೊಂಡವನು ಪರಿಚಿತ 

ಸೊನಗಾರ ಅಂಗಡಿಯೊಂದರಲ್ಲಿ )್ಲಿ ಅಡವಿಟ್ಟನಾದರೂ, ಬಿಡಿಸಿ ತರಲು ಆಗಲಿಲ್ಲ ಅಕ್ಷ ಕೈ ಮನೆಯಲ್ಲಿ 
ಗಂಡನಿಗಾಗಲಿ, ಅತ್ತೆ- ಮಾವಂದಿರಿಗಾಗಲಿ 3 ಕೇಳದೇ-ತಮ್ಮನ ತುರ್ತು ಅಡಚಣೆ ನಿವಾರಿಸಲೆಂದು- 
ಗುಟ್ಟಾಗಿ ಕೊಟ್ಟದಾಗಿನೆ ಅದು. ಒಂದು ಹಬ್ಬದ ದಿನ ಅಕ್ಕನ ಮನೆಯಲ್ಲಿ"ನಿ ನ್ನಮುಗುಳೆಲ್ಲಿ)' ಎಂದು 
ಕೇಳಿದ್ದಾರೆ. ಅಕ್ಕ ಪೇಚೆಗೆ ಸಿಕ್ಕಿ ನಿಜಸ್ಥಿತಿ ಹೇಳಿದ್ದಾಳೆ. ನನ್ನ ಅಣ್ಣನಲ್ಲಿ ಬಂದು, ತನ್ನನು" ಕಳ್ಳಿ' ಮಾಡಬೇಡ, 
ಕೂಡಲೇ ತಂದುಕೊಡು " ಎಂದು ಪರಿಪರಿಯಾಗಿ ಕೇಳಿಕೊಂಡಿದ್ದಾಳೆ. ಇದ್ದರಲ್ಲವೇ ತಂದು 
ಕೊಡುವುದು?.... ಅಸಲನ್ನೂ ತ ತುಂಬಿಲ್ಲ ಬಡ್ಡಿಯನ್ನೂ ತ ತುಂಬಿಲ್ಲಎಂಬ ಕಾರಣ. ಮುಂದೆ ಮಾಡಿ 
ಆ ಸೊನಗಾರ ಹಾಗೀನನ್ನು ಮಾರಿದ್ದಾಗಿ ತಿಳಿಸಿದ್ದ ಬಾಯಿಂದ ಬಾಯಿಗೆ ವರ್ಗಾವಣೆಗೊಳು ವಾಗ, 
ಅಕ್ಕನ ಚಿನ್ನ ಮಾರಿ ಮಜಾ ಉಡಾಯಿಸಿದವನು ನಾನೇ ಎಂಬ ತಿರುವು ಪಡೆದುಕೊಂಡಿತ್ತು. 


ಒಂದು ದಿನ ನಾನು ಶಾಲೆಯಿಂದ (೯ನೆಯ ತರಗತಿಯಲ್ಲಿದ್ದಾಗ) ಬರುತ್ತಿದ್ದೇನೆ. 
ನಮ್ಮೂರಿಗೆ ಓಸೀ (ಜುಗಾರಿ) ಯನ್ನು ಪರಿಚಯಿಸಿದ ಒಬ್ಬ ಶೆಟ್ಟಿ ನನ್ನನ್ನು ತನ್ನ ಅಂಗಡಿಗೆ. ಕರೆದ. 
i ಹೋಗಿನಿಂತೆ. ನಾಲ್ಕಾರು ಜನ ಚಹ ಕುಡಿಯುತ್ತಿದ್ದರು. "ಬೋಳಿಮಗನೆ ನಿನಗೆ ಶಾಲೆ 
ಅಂದವರ್ಯಾ ರೋ, ಅಕ್ಕನ ಚಿನ್ನ ಮಾರಿ ತಿಂದೆಯಂತಲ್ಲೋ ಎಂದು ರಪ್ಪನೆ ಕೆನ್ನೆಗೊಂದು 
ಬಾರಿಸಿಬಿಟ್ಟ ನನ್ನ ಪಾಲಿಗೆ ಅದೊಂದು ತೀರಾ ಅನಿರೀಕ್ಷಿತ ಘಟನೆಯಾಗಿತ್ತು. ನನಗೆ ಅಳು ಬಂತು. 
ಅಲ್ಲಿ ಚಹ "ಕುಡಿಯುತ್ತಿದ್ದ ಮಂದಿಯ ಮುಂದೆ ರಂಜನೀಯ ಕತೆಕಟ್ಟಿ ಹೇಳತೊಡಗಿದ ಶೆಟ್ಟಿಯ 
ಬಗ್ಗೆ ನನ್ನೊಳಗೆ ರೋಷ ತುಂಬಿಕೊಡಿತ್ತು. ಆದರೆ ಸನ್ನಿವೇಶ" ನನ್ನ ಪರವಾಗಿರಲಿಲ್ಲ 
ಕಣ್ಣೊರಃಕೊಳ್ಳುತ್ತ ಮನೆದಾರಿ ಹಿಡಿದಾಗ, ಕೋಳ ನಾನು ಅಕ್ಕನ ಚಿನ್ನ ಮಾರಿಲ್ಲ ನಮ್ಮನೆ 
ಬಡತನ ನಮ್ಮಣ್ಣನಂದ ಹಾಗೆ ಮಾಡಿಸಿದ್ದು ನಾನು ಓದಿ, ನೌಕರಿಗೆ ಸೇರಿದ ಮೇಲೆ ಮೊದಲನೇ 
ಪಗಾರದಿಂದಲೇ ಅಕ್ಕನಿಗೆ ಹೊಸ ಮುಗುಳು ಮಾಡಿಸಿಕೊಟ್ಟು ನಿನ್ನ ಅಂಗಡಿ ಮುಂದೆ 
ಕಸವು ಎಂದಿ ಮನದೊಳಗೇ ಅಂದುಕೊಂಡೆ. (ಉದ್ಯೊ ಗ ಸಿಕ್ಕಮೇಲೆ ಮೊದಲ 

ತನದಿಂದ ನಾನು ಮಾಡಿದ್ದು ಆ ಕೆಲಸವನ್ನೇ). 


೧೦ ರಾಘವೇಂದ್ರ ಪ್ರಕಾಶನ 


ಜಿ.ಪಿ.: ನಿಮ್ಮ ವಿದ್ಯಾಭ್ಯಾಸದ ಆರಂಭಿಕ ಘಟ್ಟ ಅದರ ಸಂತೋಷ, ಸಂಕಷ್ಟ 
ಸಂಭ್ರಮಗಳು ಎಂಥವು? 

ವಿಷ್ಣು ನಮ್ಮ ದೇಶ ಜನತಂತ್ರ ವ್ಯವಸ್ಥೆಯನ್ನು ಸಂವಿಧಾನಬದ್ಧವಾಗಿ ಒಪ್ಪಿಕೊಂಡ ವರ್ಷವೇ 
ನಾನು "ಅ ಆ' ಕಲಿಯಲೆಂದು ಶಾಲೆಗೆ ಸೇರಿದ ವರ್ಷವೂ ಆಗಿದೆ (೧೯೫೦). ನನ್ನ 
ಅಂಬಾರಕೊಡ್ಡಿನಲ್ಲಿ ಆಗ ಪೂರ್ಣ ಪ್ರಾಥಮಿಕ ಶಾಲೆ ಇರಲಿಲ್ಲ ಪೂರ್ವ ಪ್ರಾಥಮಿಕ ಶಾಲೆ ಮಾತ. 
ಇತ್ತು. ಹೀಗಾಗಿ ನಾನು ನನ್ನ ಪ್ರಾಥಮಿಕ ಶಿಕ್ಷಣದ ಆರಂಭದ ನಾಲ್ಕು ವರ್ಷಗಳನ್ನು 
ಅಂಬಾರಕೊಡ್ಡದಲ್ಲೂ ಮುಂದಿನ ಮೂರು ವರ್ಷಗಳನ್ನು (೫ರಿಂದ ೭ನೆಯ ತರಗತಿ) 
ಅಂಕೋಲದ ಸ ಸರಕಾರಿ ಹಿರಿಯ ಪ್ರಾಥಮಿಕ ನಂ. ೧ನೆಯ ಶಾಲೆಯಲ್ಲೂ ಮುಗಿಸಿದೆ. 


ನನಗಿಂತ ಹಿರಿಯಳಾದ ಅಕ್ಕ ಶಾಲೆಯ ಮುಖವನ್ನೇ ನೋಡದವಳು. ಅಣ್ಣ ನಾಲ್ಕನೆಯ 
ತರಗತಿಯವರೆಗೆ-ಏನೇನೊ ಮಾಡಿ ಎಳಕೊಂಡು ಬಂದವನು-ಮುಂದೆ ಓದಲೇ ಇಲ್ಲ ಹೀಗಾಗಿ 
ಈ ಮಗನಿಗಾದರೂ ಮೆಟ್ರಕ್‌ವರೆಗೆ ಓದಿಸಿ ಸಣ್ಣದೊಂದು ನೌಕರಿಗೆ ಹಚ್ಚಬೇಕು ಎಂಬ ಬಲವಾದ 
ಆಶೆ ಅಪನಿಗೆ ಇದ್ದಂತ್ರಿತ್ತು. ಅದಕ್ಕೆ ಕಾರಣ ಶಾಲೆಯ ಮಾಸ್ತರರು ಸಿಕ್ಕಿದಾಗ, "ನಿನ್ನ ಎರಡನೆಯ 
ಮಗ ಕಲೆಯಲಿಕ್ಕೆ ಹುಷಾರ್‌ ಇದ್ದಾನೆ, ಶಾಲೆ ಬಿಡಿಸಬೇಡ' pp ಹೇಳಿದ್ದು ನಾಲ್ಕನೆಯ ಕ್ಲಾಸು 
ಓದಿದ ಮೇಲೆ ನಾನೊಂದು ಸ್ಕಾಲರ್‌ಶಿಪ್‌ ಪರೀಕ್ಷೆಗೆ ಕಟ್ಟದ್ದೆ ಕಾರವಾರಕ್ಕೆ. ಹೋಗಿ ಆ ಪರೀಕ್ಷೆ 
ಬರೆಯಬೇಕಾಗಿತ್ತು. ನನಗೆ ಬಸಿನಲ್ಲಿ ಹೊರಡಲು ದುಡ್ಡಿರಲಿಲ್ಲ ಆದ್ದರಿಂದ ನಾನು ಸ್ಕಾಲರ್‌ಶಿಪ್‌ 
ಪರೀಕ್ಷೆಗೆ ಅಂಕೋಲದಿಂದ ಕಾರವಾರಕ್ಕೆ ಬಾಡಿಗೆ ಸೈಕಲ್‌ ತಗೊಂಡು ಹೋಗಿದ್ದೆ ಅದು. ಅವಸರಕ್ಕೆ 
ಹೋಗುವಷ್ಟರಲ್ಲಿ ಪಂಕ್ಚರ್‌ ಆಗಿ Ne ಮುಂದೆ ಅದನ್ನು ಅಲ್ಲೇ "ನಾಕಾಯಣ ಶೆಟ್ಟ 
ಚಹದಂಗಡಿ : ಮುಂದೆ ನಿಲ್ಲಿಸಿ ನಡಕೊಂಡೇ (೨೬ ಕಿಮೀ.) ಕಾರವಾರಕ್ಕೆ ಹೋಗಿ ಪರೀಕ್ಷೆ ಬತೆಡೆ 
ಕಾಲಿಗೆ ಚಪಲಿಯೇ ಇಲ್ಲದ ದಿನಗಳವು. ಈ ಸ್ಕಾಲರ್‌ಶಿಪ್‌ ಪರೀಕ್ಷೆ ಪಾಸುಮಾಡಿದ್ದರಿಂದ ನನಗೆ 
ವರ್ಷಕ್ಕೆ ಎಂಟೋ ಹತ್ತೋ ರೂಪಾಯಿಗಳು (ಸರಿಯಾಗಿ ನೆನಪಿಲ್ಲ) ಬರುತ್ತಿದ್ದವು. ಏಳನೆಯ 
ತರಗತಿಯವರೆಗೆ ಓದಲು ಅದರಿಂದ ತುಂಬಾ ಪ್ರಯೋಜನವಾಯಿತು. 

ಪ್ರಾಥಮಿಕ ಶಾಲೆಯ ೩ನೆಯ ತರಗತಿಯಿಂದ ೭ನೆಯ ತರಗತಿಯವರೆಗೆ ನಾನು ಅಂದಿನ 
ಹುತುತು (ಕಬಡಿ) ಆಟಗಾರನಾಗಿದ್ದೆ ೭ನೆಯ ತರಗತಿಯಲ್ಲಿದ್ದಾಗ ಜಿಲ್ಲಾಮಟ್ಟದ ಚ್ಯಾಂಪಿಯನ್‌ 
ಟೀಮಿನ ಕ್ಯಾಪ್ಸ್‌ನ್‌ ಆಗಿದ್ದೆ 

ಪ್ರಾಥಮಿಕ ೬ನೆಯ ತರಗತಿಯಲ್ಲಿ ಇರುವಾಗಲೇ ನಾನು ಮುಖಕ್ಕೆ ಬಣ್ಣಹಚ್ಚಿದವನು. 
ನಾನು ಮಾಡಿದ ಮೊದಲ ಪಾತ್ರ ವಾಮನರಾವ್‌ ಮಾಸ್ತರರ 'ಅಕ್ಚಯಾಂಬರ" ಪೌರಾಣಿಕ 
ನಾಟಕದ "ಶಿಶುಪಾಲ ವಧೆ' ಪ್ರಸಂಗದ ಭೀಮಸೇನ. ಆ ಪಾತ್ರದ ನನ್ನ ಅಭಿನಯಕ್ಕೆ ಒಂದು 
ರೂಪಾಯಿ ಬಹುಮಾನ ಬಂದಿತ್ತು. ಆ ದಿನಗಳಲ್ಲಿ ನನ್ನ ಕಾಯ ಭೀಮಸೇನನ ಪಾತ್ರಕ್ಕೆ 
ಹೇಳಿಮಾಡಿಸಿದಂತಿತ್ತಂತೆ (ಹಾಗೆಂದು ನಮ್ಮ ಮಾಸ್ತರರು ಹೇಳಿದ್ದರು). 

ಹೈಸ್ಕೂಲಿಗೆ ಹೋದಮೇಲೆ "ನಾಟಹಬ್ಬದ ಅಂಗವಾಗಿ ಶಾಲೆಯಲ್ಲಿ ಪ್ರತಿವರ್ಷ ನಡೆಸುತ್ತಿದ್ದ 
ಸಾಮಾಜಿಕ ನಾಟಕಗಳಲ್ಲಿ ಪಾತ್ರವಹಿಸತೊಡಗಿದೆ. ಹಾಸ್ಯಪ್ರಧಾನ ಪಾತ್ರಕ್ಕೆ ನನ್ನ ಬಿಟ್ಟರೆ ಇನ್ನಿಲ್ಲ 
ಎಂಬಷ್ಟು ಪ್ರಸಿದ್ಧಿ ಆ ದಿನಗಳಲ್ಲಿ ಅಂಕೋಲ ಪೇಟೆ ತುಂಬ ಇತ್ತು. ಶಾಲೆಯ ಸಹಪಾಟಿಗಳು 


ರಾಘವೇಂದ್ರ ಪ್ರಕಾಶನ ೧೧ 


ವಿಶೇಷವಾಗಿ ಹುಡುಗಿಯರು ನನಗೆ-ನಾನು ಆಯಾವರ್ಷ ನಿರ್ವಹಿಸಿದ ಹಾಸ್ಯ ಸ್ಕಪಾತ್ರದ 
ಹೆಸರಿನಲ್ಲೇ ಕರೆಯುತ್ತಿದ್ದರು. ನಾಟಕದ ಹೊರತಾಗಿ ಅನೇಕ ಏಕಪಾತಾ ್ರಿಭಿನಯ ಸರ್ಧೆಗಳಲ್ಲಿ 
ಭಾಗವಹಿಸಿ ಬಹುಮಾನ : ತರುತ್ತಿದ್ದೆ ಇ ಇದರಿಂದ ಶಾಲೆಯ ಹೆಸರೂ ಮುಂದೆ ಬರುತ್ತಿತ್ತು. 


ಬೇಡವೆಂದರೂ ಮನೆಯ ಬಡತನ ನನ್ನ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತಿತ್ತು. 
ಹೈಸ್ಕೂಲು ದಿನಗಳ ಕಾಲಾವಧಿಯಲ್ಲಿ ನಾನು ತ ಹೊತ್ತು ಶಾಲೆಗೆ ಹೋಗಿದ್ದೇ ಕಡಿಮೆ. ನ್ನ 
ಅವ ಗದ್ದೆ ಕೆಲಸಕ್ಕೆ ಕೂಲಿಯಾಳಾಗಿ. ಹೋಗುವವಳು. ಅಪ "ಹಂಡ' ಕಂಪನಿಯ ಮೆಂಗನೀಸ್‌ 
ಕೂಲಿಕೆಲಸ ಮಾಡುವುದು, ದುಬಾರಿ ಬಡ್ಡಿಕೊಟ್ಟು ಸಾಲಪಡೆದ ಬಂಡವಾಳದಿಂದ ದನಗಳ 
ವ್ಯಾಪಾರ ಮಾಡುವುದು ನಡೆದಿತ್ತು. ಇಷ್ಟಿದ್ದರೂ "ಮನೆಯಲ್ಲಿರುವ ಏಳೆಂಟು ಹೊಟ್ಟೆಗಳಿಗೆ 
ಬೇಕಾಗುವಷ್ಟು ದಿನದ ಆದಾಯ ಇರಲಿಲ್ಲ ಹೀಗಾಗಿ, ನನಗೆ ಹೊಕೊಯು ೨ ಜಡೆ (ಮಾಲೆ) : ಹಾಕಿ 
ಬಸ್‌ಸ್ಟ್ರಾ ಂಡಿಗೆ ಮಾರಾಟ ಮಾಡಿ ಬರುವ ಕೆಲಸ ಖಾಯಂ ಇತ್ತು. kee ಜೊತೆಗೆ ಹುಲ್ಲು 
ಕೊಯ್ತು. ಹೊರೆಕಟ್ಟ ಪೇಟೆಗೆ ಹೊತ್ತುಕೊಂಡು ಹೋಗಿ ಮಾರಿಬರುವ ಕೆಲಸ. ದನದ ಕೊಟ್ಟಗೆಗೆ 
_ ಸೊಪು-ಸದೆ ತರುವುದು ಅಣ್ಣನ ಕೆಲಸವಾಗಿತ್ತು. ಆತ ಅಜ್ಜಿಮನೆಕಡೆ ಹೋದವನು 
ಒಂದೊಂದು ಸರ್ತಿ ವಾರಗಟ್ಟಲೇ ಬರುತ್ತಿರಲಿಲ್ಲ ಆಗೆಲ್ಲ ಬೆಟ್ಟಕ್ಕೆ ಹೋಗಿ "ಮುಳ್ಳು ಹೊರೆ, ಸೊಪ್ಪಿನ 
ಹೊರೆ ತರುವ ಕೆಲಸಕೂಡ ನನ್ನ ಪಾಲಿಗೆ ಬರುತಿ ತ್ತಿದವು. ಈ ಎಲ್ಲ ಕಾರಣಗಳಿಂದಾಗಿ ನನಗೆ ದಿನದ 
ಎರಡೂ ಹೊತ್ತು ಶಾಲೆಗೆ ಪೀಗಲು ಆಗುತ್ತಿರಲಿಲ್ಲ ಹೆಚ್ಚಿಗೆ ಅಭ್ಯಾಸಕ್ಕೆ ಕುಳಿತಕೊಳ್ಳುವ 
ಜಾಯಮಾನವೂ ನನ್ನದಾಗಿರಲಿಲ್ಲ ಕ್ಲಾಸಿನಲ್ಲಿ ಶಿಕ್ಷಕರು ಕಲಿಸುವಾಗ 'ಮನಗೊಟ್ಟು ಕೇಳಿದ 
ಪಾಠವನ್ನು ಮೊತ್ತೊಮ್ಮೆ ಓದಬೇಕು ಎಂಬ ಗರಜೇ "ಇಲ್ಲದಷ್ಟು ನನ್ನ ತಲೆಯಲ್ಲಿ ಕೂತಿ ತಿರುತಿತ್ತು. 
ಬಹುಶಃ ಆ ಒಂದು ಜನದನಿ ನಾನು-ಶಾಲೆಗೆ ಸರಿಯಾಗಿ ಹೋಗದಿದ್ದರೂ- 
ಪರೀಕ್ಷೆಯಲ್ಲಿ ಮಾತ್ರ ಪ್ರಥಮವರ್ಗ ಸಿಗುತ್ತಿತ್ತು. 


ನಾನು ಪರೀಕ್ಷೆಗೆ ಕುಳಿತುಕೊಳ್ಳುವ ವರ್ಷವೇ ಶಿಕ್ಷಣ ಇಲಾಖೆಯಲ್ಲಿ ) ಎಸ್‌.ಎಸ್‌.ಸಿ ಎಂಬ ಹೆಸರು 
ಬದಲಾಗಿ ಎಸ್‌.ಎಸ್‌.ಎಲ್‌.ಸಿ ಬಂದದು (೧೯ ೬೨). ಅದೊಂದು ಮರೆಯಲಾ ಸಾಗದ ಅನುಭವ. 
ಹೊಸ ಪದ್ಧತಿಯ ಪ ಪರೀಕ್ಷೆಯಾದ ಕಾರಣ ಎಲ್ಲರಲ್ಲೂ ದುಗುಡ ಇತ್ತು. ಪರೀಕೆ ಮುಗಿಸಿದ ಮೇಲೆ ೧೫ 
ದಿನಗಳಲ್ಲಿ: ಅಂಕೋಲೆಯ ಮಹಿಳಾ ಮಂಡಳದ ಸ ಸಹಾಯಾರ್ಥ ನಾನೊಂದು ನಾಟಕ ಮಾಡಿಕೊಡುವ 
ಬಗ್ಗೆ ಮಾತುಕೊಟ್ಟ ದೆ "ಆನಂದ' ಎಂಬ ಹೆಸರಿನ ಒಂದು ನಾಟಕವನ್ನು ಪರೀ ಕ್ಲೆಗೆ ಮೊದಲು ನಾನೇ 
ಬರೆದಿದ್ದೆ ಕೂಡ. ಮೂರೋ ನಾಲ್ಕೋ ಪೇಪರ್‌ ಮುಗಿದಿತ್ತು. ಗಣಿತ ಪೇಪರ್‌ ಬರೆಯಬೇಕಿದ್ದ ದಿನ, 
ಪ್ರಶ್ನೆ ಪತ್ರಿಕೆ ಬಹಿರಂಗಗೊಂಡಿದ್ದರಿಂದ ಪರೀಕ್ಷೆ ಕೆನಲ್‌ ಮಾಡಿದ್ದಾರೆ ಎಂಬ ಸುದ್ದಿ ಎರಗಿತು. 
ಮೂರುವಾರ ಪರೀಕೆ ಮುಂದೂಡಿದ ಅಧಿಕೃತ ಸುದ್ದಿ ಬಂದ ದಿನ ನಾನು ಮನುಷ್ಯನಾಗಿರಲಿಲ್ವ ನನಗೆ 
ಮತ್ತೆ ಓದಬೇಕೆನಿಸಲೇ ಇಲ್ಲ ಮಹಿಳಾ ಮಂಡಳದ ಸ ಸಹಾಯಾರ್ಥ ನಡೆಸಿಕೊಡಲು ಒಪ್ಪಿದ ನಾಟಕದ 
ತಾರೀಮು (Rehearsal) ಶುರುಮಾಡಿದೆ. ನಾಟಕದ ಕೃತಿಕಾರ, ನಿರ್ದೇಶಕ ಹಾಗೂ ಒಂದು ಪ್ರಮುಖ 
ಪಾತ್ರದ ನಿರ್ವಹಣೆ-ಹೀಗೆ ಮೂರು ಹೊಣೆಗಾರಿಕೆ ನನ್ನ ಮೇಲಿತ್ತು. ಅಂತೂ ನಿರ್ಧರಿಸಿದ 
ತಾರೀಖಿನಂದೇ ನಾಟಕ ಆಡಿದೆವು. ಪರೀಕೆ ಕ್ಲೆಮುಂದಿಟು ನಾಟಕ್ಕೆ ॥ ಬಿದ ತನ್ನ ಮಗ ಉದ್ದಾರ ಆಗುವುದಿಲ್ಲ 
ಎಂದೇ ಅಪ್ಪ ಅವ್ವ ಭಾವಿಸಿಬಿಟ್ಟಿದ್ದರು. ಪರಿಣಾಮ ಹೊರಬಿದ್ದಾಗ ಪಥಮ ವರ್ಗದಲ್ಲಿ: ಪಾಸಾದ ನಮ್ಮ 
ಶಾಲೆಯ (ಜೈ ಜೆಹಿಂದ್‌ ಹೈಸ್ಕೂಲ. ೧೫ ವಿದ್ಯಾರ್ಥಿಗಳಲ್ಲಿ ನಾನೂ ಒಬ್ಬನಾಗಿದ್ದೆ, 


೧೨ ರಾಘವೇಂದ್ರ ಪ್ರಕಾಶನ 


ಈ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಗೆ ಫಾರ್ಮು ತುಂಬಲು ನನಗೆ ಬೇಕಾದ 
ಹಣಹೊಂದಿಸಲು ಅಪನಿಗೆ ಕೊನೆಗೂ ಸಾಧ್ಯವಾಗಿರಲೇ ಇಲ್ಲ ಕೊನೆಯವರೆಗೂ ಕಾದು, ಬೇರೆ 
ದಾರಿ ಕಾಣದೇ, ಮಾದನಗೇರಿ ಎಂಬ ಊರಲ್ಲಿ ಚುರಮುರಿ ಬಟ್ಟಿ ಇಟ್ಟುಕೊಂಡಿದ್ದ 
ಸೋದರಮಾವನ (ಅವ್ವನ ಅಣ್ಣ ಮನೆಗೆ ನಡಕೊಂಡು (೧೫ ಕಿಮೀ) ಹೋಗಿ, ಗಳಗಳ. 
ಅತ್ತುಬಿಟ್ಟಿದ್ದೆ ದುಡ್ಡುಕೊಟ್ಟದ್ದೂ ಅಲ್ಲದೆ, ನನಗೆ ಬಹುಪ್ರಿಯವಾಗಿದ್ದ ಕಲ್ಲಮೀನಿನ ಸ ಸುಕ್ಕಾ ಮಾಡಿ 
ಹೊಟ್ಟೆತುಂಬ ಊಟ ಹಾಕಿ ಕಳಿಸಿದ್ದರು- ಅತ್ತೆ ಮಾವ. 


ಶಾಲೆಯ ದಿನಗಳಲ್ಲಿ-ಮರೆಯಲಾಗದ ಇನ್ನೊಂದು ವಿಚಾರ: " ಪ್ರವಾಸಕ್ಕೆ ನಾನು ಹೋಗಲು- 
ಆರ್ಥಿಕ ಕಾರಣವೊಂದರಿಂದಾಗಿಯೇ ಸಾಧ್ಯ ವಾಗುತ್ತಿರಲಿಲ್ವ ಆದರೆ ನನ್ನನ್ನು ಬಿಟ್ಟುಹೋಗಲು ನನ್ನ 
ಸಹಪಾಟಿಗಳು ಒಪ್ಪತ್ತಿರಲಿಲ್ಲ ಏಕಪಾತ್ರಾ ್ರಭಿನಯ, "ಸಂಗೀತ ಜೋಕ್ಸುಗಳ. ಮೂಲಕ ' ಪ್ರವಾಸ ಸದೆ 
ಕಾಲಾವಧಿಗೆ ನಾನು ಜೀವತುಂಬುತ್ತೇನೆ ಎಂಬ ಅವರ ನಂಬಿಕೆಯೇ ಅದಕ್ಕೆ. ಕಾರಣವಿದ್ದಂತಿತ್ತು ಹೀಗಾಗಿ 
ಕೆಲವು ಗೆಳೆಯರೇ ನನ್ನ ತರ್ಪಿನಿಂದ ಹಣ ಕೊಟ್ಟುಕರೆದುಕೊಂಡು ಹೋಗುತ್ತಿದ್ದರು. 


ವಿದ್ಯಾರ್ಥಿಜೀವನದಲ್ಲೇ ನಡೆದ ಇನ್ನೊಂದು ಘಟನೆ. ನನ್ನ ಸ್ಥಾನದಲ್ಲಿ ಬೇರೆ ಯಾರೇ 
ಇದ್ದರೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರೇನೋ. 


ನಾನು ಮನೆಯಿಂದ ಶಾಲೆಗೆ ಹೊರಟ ಒಂದು ದಿನ ರಸ್ತೆಯಲ್ಲಿ ಲೇಡೀಸ್‌ ರಿಸ್ಟ್‌ ವಾಚ್‌ 

ಬಿದ್ದಿತ್ತು. ಗೋಲ್ಡನ್‌ ಬೆಲ್ಜಿನ ಕೈಗಡಿಯಾರ ಅದು. ಪಳಪಳ ಹೊಳೆಯುತಿತ್ತು. ಅದನ್ನು ಎತ್ತಿಕೊಂಡು 
ನಾನು. ಕೂಡಲೇ ಮನೆಗೆ pte, ಹೀಗೀಗೆ-ನನಗೆ ರಸ್ತೆಯಲ್ಲಿ ಸಿದ್ದು ಗ ಹೇಳಿ, 

ಅಣ್ಣನ ಕೈಯಲ್ಲಿ ಕೊಟ್ಟು ಪುನಃ ಶಾಲೆಗೆ ಧಾವಿಸಿದೆ. ವಾಚ್‌ ಕಳಕೊಂಡವರು ದೆ ನನಗೆ 
ಗೊತ್ತಿರಲಿಲ್ಲ 

ಒಂದು ದಿನ ಕ್ಲಾಸಿನಲ್ಲಿ (೯ನೆಯ ತರಗತಿ ಯಲ್ಲಿದ್ದಾಗ) ಪಾಠ ನಡೆಯುತ್ತಿರುವಾಗಲೇ ಜವಾನ 
ಬಂದು ಹೆಡ್‌ಮಾಸ್ತರರು ಕರೆಯುತ್ತಿದ್ದಾರೆ ಎಂದು ಹೇಳಿಹೋದ. ಅವರ ಚೇ :0ಬರಿನಲ್ಲಿ ಪೊಲೀಸ್‌ 
ನಿಂತಿದ್ದ! "ನೀನು ಇವರ ಜೊತೆ ಪೊಲೀಸ್‌ ಸ್ಟೇಷನ್ನಿಗೆ ಹೋಗಿ ಬಾ' ಎಂದು ಹೇಳಿ ಹೆಡ್‌ಮಾಸ್ತರರು 
ಸುಮ್ಮನಾದರು. ಪೊಲೀಸನ ಬೆನ್ನಿಗೆ ನಾನು ಹೋದದ್ದನ್ನು ಶಾಲೆಯ ಎಲ್ಲ ಮಕ್ಕಳೂ ನೋಡಿದರು. 
ಅಲ್ಲಿ ಹೋದೆ. ನಾನು ನನ್ನಣ್ಣನ ಕೈಯಲ್ಲಿ ಕೊಟ್ಟರಿಸ್ಟ್‌ ವಾಚ್‌ ಪಿ.ಎಸ್‌.ಐ ಟೇಬಲ್‌ ಮೇಲೆ ಇ 
ಪೊಲೀಸ್‌ ಆಫೀಸರ್‌ ನನಗೆ ಕೇಳಿದ "ಇದನ್ನು ನೀನು. ಯಾವಾಗ ಕದ್ದೆ?' ನಾನು ದಂಗಾಗಿ ತ 
"ಸರ್‌ ನಾನದನ್ನು ಕದ್ದದಲ್ಲ ನನಗೆ ಸಿಕ್ಕಿತ್ತು. ಅಣ್ಣನ ಕೈಯಲ್ಲಿ ಕೊಟ್ಟಿದ್ದೆ ಸಿ ನನಗೆ ವಿಪರೀತ ಅಳು 
ಬಂದುಬಿಟ್ಟಿತ್ತು. ಪೋ (ಸರು ತಮ್ಮತಮ್ಯೊಳಗೆ ಕೊಂಕಣಿ ಭಾಷೆಯಲ್ಲಿ ಮಾತಾಡಿಕೊಂಡರು. (ನನಗೆ 
ಕೊಂಕಣಿ ಬರುತ್ತಿತ್ತು). "ಈ ಹುಡುಗ ಮುಗ್ಧ ಇದ್ದಾನೆ, ಇವನಣ್ಣನದೇ ಬಾನಗಡಿ ಎಂದೇನೇನೋ 
ಹೇಳಿದು ನೆನಪು. "ಆಯ್ತು ನೀನು ಶಾಲೆಗೆ ಹೋಗು' ಎಂದು ಹೇಳಿಕಳಿಸಿಕೊಟ್ಟರು. ಶಾಲೆಗೆ ಬಂದರೆ 
ಚಿತ್ರವೇ 'ಬೇರೆ. ಶಾಲೆಯ ಎಲ್ಲವಿದ್ಯಾರ್ಥಿಗಳೂ ನನ್ನನ್ನು ಇಣಿಕಿ ನೋಡಿ ಹೋಗುವವರೇ. "ಇವನೇ 
ಇವರೇ ಅನ್ನುತ್ತಿದ್ದರು. ಸಮಾರು. ಐದಾರು ನೂರು ಕಣ್ಣುಗಳು ನನ್ನನ್ನು ಗುಮಾನಿಯಿಂದ 
ನೋಡಿದಂತೆ! ಎಲ್ಲರ ಬಾಯಲ್ಲೂನನ್ನದೇ ಚರ್ಚೆ ನಡೆದಂತೆ; ಸ್ಟಾಫ್‌ ರೂಮಿನಲ್ಲೂ ನನ್ನ ಬಗ್ಗೆಯೇ 
ಮಾತುಕತೆ ನಡೆಯುತ್ತಿರುವಂತೆ! ಈ ಶಾಲೆಯೂ ಬೇಡ, ಈ ಅವಮಾನವೂ ಬೇಡ ಅನ್ನಿಸಿಬಟ್ಟಿತು. 


) 
9೨ 


ರಾಘವೇಂದ ದ್ರ ಪ್ರಕಾಶನ ( 


ನಾಳೆಯಿಂದ ಈ ಶಾಲೆಯ ಕಡೆ ತಲೆಹಾಕಿ ಕೂಡ ಮಲಗುವುದಿಲ್ಲಎಂಬ ತೀರ್ಮಾನಕ್ಕೆ ಬರುತ್ತಿದ್ದಂತೆ 
ಮತ್ತೆ ಮುಖ್ಯಾಧ್ಯಾಪಕರಿಂದ ಕರೆ "ನೀನೇನೂ ಹೆದರಬೇಡ. ಸಿಕ್ಕಿದ್ದನ್ನು ಸಿಕ್ಕಿತೆಂದೇ 
ಹೇಳಿಬಂದಿಯಲ್ಲವೋ, ಮುಗೀತು. ಕಲಘಟಗಿಯಲ್ಲಿ ಒಂದು ಚಹದಂಗಡಿಗೆ ಒಯ್ದು ಇದನ್ನು 
ಎರುಪಾಕ್ಷಿ ಎಂಬವನೊಬ್ಬ ಮಾರಿದ್ದಾನಂತೆ. ಆ ಅಂಗಡಿ ಮಾಲಕ ನಿಮ್ಮ ಅಂಬಾರಕೊಡ್ಲ ಶೆಟ್ಟರ್‌ 
ಸಂಬಂಧಿಕನಂತೆ. ಇದು ಅವರ ಮಗಳ ವಾಚಾಗಿತ್ತಂತೆ. ಆ ಎರೂಪಾಕ್ಷಿ ವಿರುದ್ಧ ಕಂಪ್ಲೇಟು ಆದಾಗ, 
ಆತ ಪೋಲಿಸ್‌ಸ್ಟೇಷನ್ನಿನಲ್ಲಿ ನಿನ್ನ ಅಣ್ಣನ ಹೆಸರು ಹೇಳಿದನಂತೆ. ನಿನ್ನಣ್ಣನ ಕರೆದು ಕೇಳಿದಾಗ ನನ್ನ 
ತಮ್ಮನಿಗೆ ಸಿಕ್ಕಿತ್ತು ಎಂದೇ ಹೇಳಿದ್ದಾನಂತೆ; ನೀನು ಹೇಳಿದ್ದು ನಿನ್ನಣ್ಣ ಹೇಳಿದ್ದು ಸರಿಯಾಗಿದೆ ಎಂದು 
ಪೊಲೀಸರು ನನಗೆ ತಿಳಿಸಿದ್ದಾರೆ' ಅಂದರು-ಅತ್ಯಂತ ಎಶ್ವಾಸದಿಂದ. "ನನಗೆ ಎಲ್ಲರೂ ಕಳ್ಳನಂತೆ 
ನೋಡ್ತಾರೆ ಸರ್‌, ನಾನು ನಾಳೆಯಿಂದ ಶಾಲೆಗೆ ಬರೂದಿಲ್ಲ ಸರ್‌' ಎನ್ನುವಾಗ ದುಃಖದ ಕಟ್ಟೆ 
ಒಡೆದುಹೋಗಿತ್ತು. ಹೆಡ್‌ಮಾಸ್ಟರರ ಕಣ್ಣೂತುಂಬಿಕೊಂಡಿತ್ತು. "ಒಂದೆರಡು ದಿನ ಹಾಗಿರ್ವದೆ. ನೀನು 
ಹುಷಾರ್‌ ಹುಡುಗ. ಯಾರಾದ್ರೂ ಹೇಳಿದ್ರೆ ನಂಗೆ ಹೇಳು. ಹೆದರಬೇಡಾ. ನಿನ್ಗೆ ಏನೇನೂ ಆಗಿಲ್ಲ 
ಎಂಬಂತೆ ನಾಳೆ ನಗನಗ್ತಾ ಶಾಲೆ ಬಾ' ಎಂದು ಮೈಸವರಿ ಬೀಳ್ಳೊಟ್ಟಿದ್ದರಿಂದ = ಎಷ್ಟುನಾಯ್ಕ ಇಂದು 
ಈ ಸ್ಥಾನದಲ್ಲಿ ನಿಂತಿರೋದು! 


ಜಿ.ಪಿ: ವಿದ್ಯಾರ್ಥಿ ದೆಸೆಯಲ್ಲಿಯೇ ನೀವು ದಿನಕರ ದೇಸಾಯಿಯವರ 
ಪ್ರಭಾವಲಯವನ್ನು ಪ್ರವೇಶಿಸಿದರು. ಆ ಸಂದರ್ಭ, ಸನ್ನಿವೇಶಗಳನ್ನು ವಿವರಿಸಿ. 

ಎಷ್ಟು ನನ್ನ ಬದುಕನ್ನು ಹತ್ತಿರದಿಂದ ಬಲ್ಲವರಲ್ಲಿ ಕೆಲವರು, "ಹೋರಾಟಗಾರ-ಕವ' 
ಎಂದೇ ವ್ಯಾಖ್ಯಾನಿಸಿ ಬರೆದಿರುವುದನ್ನು ಓದಿದ್ದೇನೆ. ದಿನಕರ ದೇಸಾಯರಷ್ಟು ಎತ್ತರಕ್ಕೆ 
ಬೆಳೆಯುವಂಥ ಅರ್ಹತೆ ನನಗೆ ಖಂಡಿತಾ ಇಲ್ಲ ಆದರೆ ಒಬ್ಬ ಬರಹಗಾರನಾದವನು- ಸಂದರ್ಭ 
ಕರೆಕೊಟ್ಟಾಗ ಬೀದಿಗೆ ಇಳಿದು ಹೋರಾಟವನ್ನೂ ಮಾಡಬೇಕಾಗುತ್ತದೆ ಎಂಬುದು ನನ್ನ ನಿಲುವು. 
ದಿನಕರ ದೇಸಾಯರ ಪ್ರಭಾವ ನನ್ನ ಮೇಲೆ ಆಗಿರುವುದು ಈ ಎಚಾರದಲ್ಲಿ 


ನಾನು ಹದಿಮೂರು ವರ್ಷದ ಹದಿಹರಯದಲ್ಲಿಯರುವಾಗಲೇ, ದಿನಕರ ದೇಸಾಯರು 
ಹುಟ್ಟುಹಾಕಿ-ಗಿರಿಪಿಕಳೆಯವರು ನಮ್ಮ ಕಡೆ ಕಟ್ಟಿಬೆಳೆಸಿದ ಸಮಾಜವಾದಿ ರೈತ 
ಜನಾಂದೋಲನದಲ್ಲಿ ನೇರವಾಗಿ ಧುಮುಕಿದವನು. ಅದಕ್ಕಿಂತ ಪೂರ್ವದಲ್ಲಿ-ಪೂರ್ವಪ್ರಾಥಮಿಕ 
ಹಂತದಲ್ಲಿ ಓದುತ್ತಿದ್ದಾಗಲೇ (೧೯ ೫೨) ದೇಶದ ಮೊದಲ ಚುನಾವಣೆ ಬಂದಿತ್ತು. ಆಗ ದಿನಕರ 
ದೇಸಾಯರು ಸಮಾಜವಾದಿ ಚಿನ್ನೆಯಡಿ ಲೋಕಸಭೆಗೆ ಸ್ಪರ್ಧಿಸಿದ್ದರು. ಅವರು ತಮ್ಮ ಚುನಾವಣಾ 
ಪ್ರಚಾರದ ಸಂದರ್ಭದಲ್ಲಿ ನಾಲ್ಕು ಸಾಲಿನ ಒಂದು ಸೊಗಸಾದ ನುಡಿಯನ್ನು-ಅಲದ ಮರದ 
ಗುರುತಿನ ಜೊತೆ-ಮುದಿಸಿ ಗ್ರಾಮೀಣ ಭಾಗದ ಮನೆಮನೆ ತಲುಪುವಂತೆ ಹಂಚಿಸಿದ್ದರು. ಆ 
ಹಾಡಿನಿಂದಲೇ ದಿನಕರ ದೇಸಾಯಿ ಹೆಸರಿನ ಪರಿಚಯವಾದದ್ದು ಆ ಸಂದರ್ಭದಲ್ಲೇ ನಾನು 
ದಿನಕರ ದೇಸಾಯನ್ನು (ನಮ್ಮೂರಿಗೆ ಬಂದಾಗ) ಮೊದಲು ನೋಡಿದ್ದು 

"ಬನ್ನಿರಿ ಬನ್ನಿರಿ ವೋಟನು ತನ್ನಿರಿ 

ಆಲದ ಮರಕೇ ಹಾಕಿಬಿಡಿ; 


ಆಲದ ಮರದ ಆಶ್ರಯದಲ್ಲಿ 
ಜನತಾ ರಾಜ್ಯವ ಕಟ್ಟಿ ಬಿಡಿ' 


೧೪ | ರಾಘವೇಂದ ಪ್ರಕಾಶನ 


-ಇದು-ಹಾಲುಹಲ್ಲಿನ ಆ ಕಾಲದ-ನನ್ನ ಮೇಲೆ ಮರೆಯದಂಥ ಪ್ರಭಾವ ಬೀರಿದ ಮೊದಲ 
ಹಾಡು. ಅಂದಿನಿಂದ ಇಂದಿನವರೆಗೆ "ಜನತಾ ರಾಜ್ಯ'ದ ಪರವಾಗಿಯೇ ಇದ್ದೇನೆ. 
"ಪ್ರಜಾಪಭುತ್ವ'ದ ಮೂಲ ಆಶಯಕ್ಕೆ ವ್ಯತಿರಿಕ್ತವಾಗಿ ಯಾವ ವ್ಯಕ್ತಿಯೇ ಆಗಲಿ, ಯಾವ ಪಕ್ಚವೇ 
ಆಗಲಿ ನಡೆದುಕೊಂಡರೆ ನಾನೂ ನನ್ನ ಪೆನ್ನು ದನಿಯೆತ್ತದೆ ಇರಲು ಈಗಲೂ ಸಾಧ್ಯವಾಗದೇ 
ಇರುವುದರ ಹಿಂದೆ ಬಾಲ್ಯದಲ್ಲೇ ಉಂಟಾದ ದೇಸಾಯರ ಆ ಸಂಸ್ಕಾರವೂ ಕಾರಣ 
ಇದ್ದಿರಬಹುದೇ ಎಂದು ಬಹಳಷ್ಟು ಸಲ ಯೋಚಿಸಿದ್ದಿದೆ. 


೧೯೬೧ರ ಸಂದರ್ಭ. ಅಂಕೋಲಾ ತಾಲೂಕಾ ಬೋರ್ಡ ಚುನಾವಣೆಯಲ್ಲಿ ನಮ್ಮ 
ಸಮಾಜವಾದಿ ಪಕ್ಷ ಎಲ್ಲ ಸ್ಥಾನಗಳಿಗೂ ಸರ್ಧಿಸಿತ್ತು. ಉತ್ತರ ಕನ್ನಡ ಜಿಲ್ಲೆಗೆ ಕಾಂಗ್ರೆಸ್‌ 
ಜಿಲ್ಲೆಯೆಂಬುದೇ ಖ್ಯಾತಿ. ನಮ್ಮ ಅಂಕೋಲೆಗಂತೂ ದಕ್ಷಿಣ ಭಾರತದ ಬಾರ್ಡೊಲಿ ಎಂಬ ಕೀರ್ತಿ. 
ಕಾಂಗ್ರೆಸ್‌ ಹಿಡಿತದಲ್ಲಿದ್ದ ತಾಲೂಕಾ ಬೋರ್ಡುಗಳನ್ನು ಒಮ್ಮೆ ನಮ್ಮ ವಶಕ್ಕೆ ತೆಗೆದುಕೊಂಡರೆ, 
ಮುಂದೆ ಎರಡೇ ವರ್ಷಗಳಲ್ಲಿ (೧೯೬೨) ಎದುರಾಗುವ ಮೂರನೆಯ ಮಹಾಚುನಾವಣೆಯಲ್ಲಿ 
ಹೆಚ್ಚಿನ ಸಾಧನೆ ಮಾಡಬಹುದೆಂಬ ಯೋಚನೆ ನಮ್ಮದಾಗಿತ್ತು. 


ಆಗ ನಾನಿನ್ನೂ ೯ ಪಾಸುಮಾಡಿ ೧೦ನೆಯ ತರಗತಿಗೆ ಪ್ರವೇಶ ಪಡೆದ ಹುಡುಗ. ಆಗಲೇ 
ಕೆಲವು ಹಳ್ಳಿಗಳಲ್ಲೂ ಅಂಕೋಲೆ ಪೇಟೆಯಲ್ಲೂ ಸ -ಮೆರವಣಿಗೆಗಳನ್ನು ಸಂಘಟಿಸುವ 
ಸಮಾಜವಾದಿ ಪಕ್ಷದ ಸಕ್ರಿಯಕಾರ್ಯಕರ್ತರ ಪಡೆಯಲ್ಲಿ ನನ್ನ ಹೆಸರು ಸೇರಿಬಿಟ್ಟಿತ್ತು. 
ಸಿರ್ಸಿ-ಸಿದ್ದಾಪುರ ಕಡೆ ಚುನಾವಣಾ ಪ್ರಚಾರಕ್ಕೆಂದು ಹೋಗಿದ್ದ ದಿನಕರ ದೇಸಾಯಿ, ದಯಾನಂದ 
ನಾಡಕರ್ಣಿ ಅಂಕೋಲೆಯ ಸಭೆಗೆ ಬಂದು ತಲುಪಲು ಒಂದು ತಾಸಿನಷ್ಟು ತಡವಾಗಬಹುದೆಂಬ 
ಬಾತ್ಮಿ ಬಂತು. ಚುನಾವಣೆಗೆ ಎರಡು ದಿನ ಇರುವಾಗಿನ ಸಭೆ ಅದು. ಸುಮಾರು ನಾಲ್ಕೈದು 
ಸಾವಿರ ಜನ ಸೇರಿದ್ದರು. ಅಂಕೋಲಾ ತಾಲೂಕಿನ ಹಾರವಾಡ, ಅವರ್ಸಾ, ಅಲಗೇರಿ, ಶಿರಕುಳಿ, 
ಅಂಬಾರಕೊಡ್ಡ ಕಂತ್ರಿ-ಕಂಡುಗದ್ದೆ ಬೆಳಂಬಾರ, ತೆಂಕಣಕೇರಿ, ಬಬ್ರುವಾಡಾ, ಬೇಳಾ-ಬಂದರ, 
ಬೆಳಸೆ-ಶಿರೂರು-ಹೊಸಗದ್ದೆ ಬಡಗೇರಿ-ಬಾವಿಕೇರಿ ಭಾಗಗಳಿಂದ ರೈತರು ರಣಹಲಗೆ ಬಾರಿಸುತ್ತ 
ಕೆಂಪುಬಾವುಟ ಹಿಡಿದು ಮೆರವಣಿಗೆ ಮೂಲಕ ಬಂದು ಸಭೆ ಸೇರಿದ್ದರು. ಶಂಕರಕೇಣಿ, ಉಗ 
ಆನಂದ, ಬೆಳಂಬಾರ ಭೀಮಗೌಡ, ತೆಂಕಣಕೇರಿ ನುಗ್ಲುನಾಯ್ಕ, ಅಂಬಾರಕೊಡ್ಡ ಕುಸ್ಪಪ 
ನಿಂಗುತಿಮ್ಮ ಶಿರಕುಳಿಯ ಯೇಗು ಬೀರಪ್ಪನಾಯ್ಕ, ಹುಲಿಯಮ್ಮ 'ದಿಂಗುನಾಯ್ಕ ನ 
ಚೂಡ್ಯಾ ನಾಯ್ಕ- ಹೀಗೆ ಅನೇಕ ಗ್ರಾಮೀಣ ಮುಂದಾಳುಗಳು ದೇಸಾಯಿ-ನಾಡಕರ್ಣಗಾಗಿ 
ಕಾದು ಕೂತಿದ್ದರು. (ಆಗ ಗಿರಿ ಪಿಕಳೆ ಈ ಸಂಘಟನೆಯಿಂದ ದೂರ ಇದ್ದರು). 


ಮೇಲೆ ಹೆಸರಿಸಿದ ಹಳ್ಳಿಗಳಿಂದ ಬಂದ ರೈತರೆಲ್ಲರೂ ದೇಸಾಯಿ-ನಾಡಕರ್ಣಿ ಬಂದಮೇಲೆ 
ಅಂಕೋಲೆಯ ಮುಂಡಾಕಟೆಯಿಂದ-ಹಳೆಬಾಜಾರಿನಲ್ಲಿ ಮೆರವಣಿಗೆ ಹೊರಡಿಸಬೇಕತ್ತು. ಹೇಗೂ 
ಸಮಯವಿದೆಯೆಲ್ಲ ಎಂದು, ಅಮ್ಮೆಂಬಳ ಆನಂದ ಹಾಗೂ ಶಂಕರಕೇಣಿಸೇರಿ, ಮಧ್ಯದ ಗ್ಯಾಪ್‌ 
ಅವಧಿಯಲ್ಲಿ ಭಾಷಣಮಾಡುವಂತೆ ನನ್ನನ್ನು ಉತ್ತೇಜಿಸಿದರು. ಸುಮಾರು ನಲವತ್ತು ನಿಮಿಷಗಳ 
ಅಂದಿನ ನನ್ನ ಭಾಷಣಕ್ಕೆ ಸಿಕ್ಕ ಚಪ್ಪಾಳೆಯ ಅಬ್ಬರವನ್ನು ಎಂದಿಗೂ ಮರೆಯಲಾರೆ. 


ರಾಘವೇಂದ್ರ ಪ್ರಕಾಶನ ೧೫ 


ಟ್ಯಾಕ್ಲಿಯಲ್ಲಿದಿನಕರ ದೇಸಾಯಿ ಎರಡು ಫರ್ಲಾಂಗ ದೂರದಿಂದಲೇ ನನ _ ಭಾಷಣ ಕೇಳುತ್ತಾ 
ಚಾಚ "ಅವರು: ಸಭೆ ನಡೆಯುವ ಆಡುಕಟ್ಟೆಗೆ ಬರುತ್ತಲೇ ನಾನು ಸ್ತ ಸ್ವಯಂ ಪ್ರೇರಣೆಯಿಂದ ನ್ನ 
ಭಾಷಣ ನಿಲ್ಲಿಸಿದ್ದೆ ಆನಂತರ ನಡೆದ ರೈತರ ಎಲ್ಲ ಸಭೆಗಳಲ್ಲಿ ಸಾಮಾನ್ಯ ವಾಗಿ ಆರಂಭದ ಭಾಷಣ 
ನನ್ನದಾಗಿರುತ್ತಿತ್ತು. ಹತ್ತು ಸಾಎರ ಮಂದಿ. ಸೇರಿದ ಸಭೆಯನ್ನೂ ತಮ್ಮ ಅಮೋಘ 
ಮಾತುಗಾರಿಕೆಯಿಂದ ಓಡಿದಿಟ್ಟುಕೊಳ್ಳು ತ್ತಿದ್ದ ದೇಸಾಯರು ನನ್ನ ಮೊದಲ ಭಾಷಣ ಕೇಳಿಸಿಕೊಂಡ 
ಆ ದಿನದಿಂದ ನನ್ನನ್ನು ಹತ್ತಿರಕ್ಕೆ ಇಟ್ಟುಕೊಂಡರು. ಅಂಬಾರಕೊಡ್ಡ ಕಂತ್ರಿ, ಕಂಡುಗದ್ದೆ ಶಿರಕುಳಿ, 
ಅಲಗೇರಿ, ಶೇಡಗೇರಿ ಭಾಗಗಳ ಗ್ರಾಮೀಣ ಸಭೆಗಳ ಹೆಚ್ಚಿನ ಭಕುತ ಕ್ರಮೇಣ ತನ ಹೆಗಲಿಗೆ 
ಬೀಳತೊಡಗಿತು. ಅಂಬಾರಕೊಡ್ಡ ಕಂತ್ರಿ-ಅಲಗೇರಿ-ಶಿರಕುಳಿಗಳ ಬಗ್ಗಂತೂ ದೇಸಾಯಿರಿಗೆ ವಿಶೇಷ 
ಕಕ್ಕುಲಾತಿ ಇತ್ತು. ಅದು ನಾನು ಇನ್ನಷ್ಟು ಹತ್ತಿರವಾಗಲು ಕಾರಣವಾಯಿತು. 


ಮುಂಬಯಿ ಪ್ರಾಂತದ ಅಂದಿನ ಮುರಾರ್ಜಿ ದೇಸಾಯಿ ಸರಕಾರದ ಗುಂಟೆಗೆ ಎಂಟಾಣೆ 
ಗೇಣಿ ಪದ್ಧತಿ ಜಾರಿಗೆ ತಂದಾಗ ಅದರ ಪ್ರಯೋಜನ ಪಡೆಯಬೇಕಾಗಿದ್ದ ಕಾಲ. ಒಂದು ಕಾಲಕ್ಕೆ 
ರೈತಬೆಳೆದ ಬೆಳೆಯಲ್ಲಿ ಅರ್ಧಕ್ಕಿಂತ ಹೆಚ್ಚುಭಾಗ (ಎಕರೆಗೆ ಎಂಟು ಖಂಡಗ ಅಕ್ಕಿ) ಒಡೆಯನಿಗೆ 
ಆಜು ದಿನಗಳಿದ್ದವು. ಆ ಅನ್ಯಾ ಯದ ಎರುದ್ಧ ಆರಂಭವಾದ ಹೋರಾಟದಿಂದ ರೊಚ್ಚಿಗೆದ್ದ 
ಒಡೆಯಂದಿರು " ಸ್ವಂತ ಸಾಗುವಳಿ' 'ನೆಪವೊಡ್ಡಿ ಕೋರ್ಟಿಗೆ ಹೋಗಿ ಜಮೀನಿನ ಕಬಜಾ ಹಕ್ಕನ್ನು 
ಪಡಕೊಳ್ಳುತ್ತಿದ್ದರು. ಕೋರ್ಟು ಅವರ ಪರವಾಗಿ ತೀರ್ಪುಕೊಟ್ಟಾಗಲೆಲ್ಲ ಆ ಜಮೀನಿನಲ್ಲಿ ಬೇರೆ 
ಯಾವ ರೈತರೂ ಕಾಲು ಹಾಕಬಾರದೆಂಬ ಒಳ ಒಪ್ಪಂದ ರೈತರಲ್ಲಿತ್ತು. ಹೀಗಾಗಿ ಒಡೆಯಂದಿರ ಆಟ 
ನಡೆಯುತ್ತಿರಲಿಲ್ಲ ಆದರೆ ಪದೇಪದೆ ಮನೆ ಜಪ್ತಿವಾರಂಟ್‌ ಬರುವಂತೆ ಮಾಡುತ್ತಿ ದ್ದರು. ಈ 
ಹಿನ್ನೆಲೆಯಲ್ಲಿ ನಾನು ಚಳವಳಿಗೆ ಬಿದ್ದ ಸಂದರ್ಭದ ನಮ್ಮ ಮುಖ್ಯ ಬೇಡಿಕೆ 'ಉಳುವವನೆ 
ಹೊಲದೊಡೆಯನಾಗಬೇಕು' ಎಂಬುದಾಗಿತ್ತು. 


ಈ ಬೇಡಿಕೆಯ ಬಗ್ಗೆ ನಿರಕ್ಷರ ಪಿಳ್ಳೆಗೂ ಅರ್ಥವಾಗುವಂತೆ ದಿನಕರ ದೇಸಾಯಿ ತಮ್ಮ ಕಟ್ಟೆ 
ಭಾಷಣಗಳಲ್ಲಿ ವಿವರಿಸಿ ಹೇಳುತ್ತಿ ದ್ದರು. ಕರಾರುವಕ್ಕಾದ ಅಂಕೆಸಂಖ್ಯೆಗಳು ಅವರ ಭಾಷಣದ 
ಉದ್ದಕ್ಕೂ ಸಿಗುತ್ತಿದ್ದವು. ಸಾಮಾಜಕ ನ್ಯಾಯಕ್ಕೆ ವ್ಯ ತಿರಿಕವಾಗಿ 7 ಸರಕಾರ ವರ್ತಿಸಿದಾಗ. ಅದರ 
ಆಟಕ್ಕೆ ಮುಗುದಾಣೆ ಹಾಕಿ ಕಂಟ್ರೋಲ್‌ ಮಾಡುವ ವಿರೋಧಿ ಪಕ್ಷಗಳ ಹೊಣೆಗಾರಿಕೆಯನ್ನು 

ದಿನಕರ ದೇಸಾಯಿ ತಮ್ಮ ಭಾಷಣದ ಮೂಲಕ ಮಾಡುತ್ತಿದ್ದಾರೆಂಬ ) ಭಾವ ನನ್ನದಾಗಿತ್ತು. 


ಜಿ.ಪಿ: ದಿನಕರ ದೇಸಾಯಿ ಅವರು ನಡೆಸುತ್ತಿದ್ದ ಸಾಮಾಜಿಕ ಹೋರಾಟಗಳ ಸ್ವರೂಪ 
ಯಾವುದಿರುತ್ತಿತ್ತು? ನಿಮ್ಮ ಪಾತ್ರ ಎಂಥದ್ದಾಗಿತ್ತು. 

ಎಷ್ಟು ನಾನು ತಿಳಿದುಕೊಂಡಂತೆ ದಿನಕರ ದೇಸಾಯಿ ಅವರು ಒಬ್ಬ ವಾಸ್ತವವಾದಿ 
ಹೋರಾಟಗಾರ. ಯಾವತ್ತೂ ಅವರದು ಜನರಪರವಾದ ನಿಲುವು. ಯೋಚನೆ, ಯೋಜನೆ ಮತ್ತು 
ಕ್ರಿಯೆಗಳಲ್ಲಿ ಜನಮುಖಿ ಜಾಣ್ಮೆ ಇರುತ್ತಿತ್ತು. ಅವರು Emotional ಆಗಿ ತೀರ್ಮಾನ 
ತಗೊಂಡದ್ವಾಗಲಿ, Emotion ಒಳಗಾಗಿದ್ದಾಗಲಿ ೩ ತೀರಾ ತೀರಾ ಕಡಿಮೆ. 


ಅವರ ಸಾರ್ವಜನಿಕ ಜೀವನ ಆರಂಭವಾಗಿದ್ದು ಮುಂಬಯಿಯಲ್ಲಿ ಈ ದೇಶ ಕಂಡ 
ಅಪರೂಪದ ಕಾರ್ಮಿಕ ನಾಯಕರಲ್ಲಿ ಒಬ್ಬರಾದ ಎನ್‌. ಎಮ್‌. ಜೋಶಿಯವರ ಪ್ರಭಾವ ದಿನಕರ 


೧೬ , ರಾಘವೇಂದ್ರ ಪ್ರಕಾಶನ 


ದೇಸಾಯರ ಮೇಲೆ ಬಹಳ ಆಗಿರುವಂತೆ ತೋರುತ್ತದೆ. ಜೋಶಿಯವರ ಸಲಹೆಯ ಮೆರೆಗೇ 
ಅವರು, ಮುಂಬಯಿಯಲ್ಲಿ ಕಡಲಕಾರ್ಮಿಕರ (ಸಾಮಾಗ್ರಿಗಳನ್ನು ಹಡಗಿನಿಂದ ಇಳಿಸುವ ಮತ್ತು 
ಹಡಗಿಗೆ ತುಂಬುವ) ಸಂಘಟನೆಗೆ ಮುಂದಾದರು. ಅದನು ಎಷ್ಟು ಯೋಜನಾಬದ್ಧವಾಗಿ 
ಷ ಛು 
ಬೆಳೆಸಿದರೆಂದರೆ, ೭ ಜನ ಕಾರ್ಮಿಕರಿಂದ ಆರಂಭವಾದ ಈ ಸಂಘಟನೆ ಹತ್ತೇ ವರ್ಷದಲ್ಲಿ ಹತ್ತು 
ಸಾವಿರದಷ್ಟು ಸದಸ್ಯಬಲ ಹೊಂದಿ ದೇಶದಲ್ಲೇ ಅತಿದೊಡ್ಡ ಸಂಘಟನೆಯೆಂಬ ಗೌರವಕ್ಕೆ 
ಪಾತ್ರವಾಯಿತು ಮಾತ್ರವಲ್ಲ ಭಾರತ ಸರಕಾರದಿಂದ ಅಧಿಕೃತ ಮನ್ನಣೆಯನ್ನೂ ಪಡೆಯಿತು. 
ದಿನಕರ ದೇಸಾಯಿ, ಕೋಪನ್‌ಹೆಗನ್‌ನಲ್ಲಿ ನಡೆದ ಅಂತರರಾಷ್ಟ್ರೀಯ ಕಾರ್ಮಿಕ ಪರಿಷತ್ತಿನಲ್ಲಿ 
(೧೯೪೫) ಭಾರತದ ಕಾರ್ಮಿಕರ ಪ್ರತಿನಿಧಿಯಾಗಿ ಭಾಗವಹಿಸಿದ್ದು ಈ ಸಂಘಟನೆಯ 
ನೇತಾರನಾಗಿದ್ದುದರಿಂದಲೇ. 


ಮುಂಬಯಿಯಲ್ಲಿಕಡಲಕಾರ್ಮಿಕರ ಸಂಘಟನೆಯಲ್ಲಿತೊಡಗಿಕೊಂಡ ಕಾಲಾವಧಿಯಲ್ಲೇ 
(೧೯೩೬) ಸಾಮಾನ್ಯವಾಗಿ ಮೂರು ತಿಂಗಳಿಗೊಮ್ಮೆಯಂತೆ ಉತ್ತರಕನ್ನಡ ಜಿಲ್ಲೆಗೂ ಬಂದು 
ರೈತ-ಕೂಲಿಕಾರ-ಮೀನುಗಾರರಲ್ಲಿ ಹೋರಾಟದ ಕೆಚ್ಚನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದರು. 
ಪ್ರತಿಸಲ ಬಂದಾಗಲೂ ಸುಮಾರು ಹದಿನೈದು ದಿನಗಳಿಂದ ಒಂದು ತಿಂಗಳ ಕಾಲಾವಧಿಯವರೆಗೆ 
ವಾಸ್ತವ್ಯಮಾಡಿ, ಅಂಕೋಲಾ ಮತ್ತು ಗೋಕರ್ಣ ಸೀಮೆಯ ಹಾಲಕ್ಕಿ ಕೊಪ್ಪಗಳ ರಾತ್ರಿ 
ಕೂಟಗಳನ್ನು ಬಳಸಿಕೊಂಡು, ಜಾಗೃತಿ ಮೂಡಿಸುತ್ತಿದ್ದರು. ರೈತರ ಬದುಕಿನ ಬೆನ್ನೆಲುಬನ್ನೇ 
ಮುರಿದುಬಿಟ್ಟಿದ್ದ ಅವಾಸ್ತವಿಕ ಗೇಣಿ ಪದ್ಧತಿಯಿಂದ ರೈತರನ್ನು ಮುಕ್ತಗೊಳಿಸುವುದು ಹಾಗೂ 
ನೇಗಿಲುಹಿಡಿದವನಿಗೆ ನ್ಯಾಯವಾಗಿ ಆ ಹೊಲದ ಒಡೆತನದ ಹಕ್ಕು ಕೊಡಿಸುವುದು ಅವರ ಮುಖ್ಯ 
ಉದ್ದೇಶವಾಗಿತ್ತು. ತಳಮಟ್ಟದಿಂದ ಕಟ್ಟಿ ಬೆಳೆಸಿದ ಈ ಸಂಘಟನೆ ಎಷ್ಟು ಪರಿಣಾಮಕಾರಿ 
ಆಗಿತ್ತೆಂದರೆ, ಭೂಮಾಲೀಕರಿಗೆ ಒಂದು ಕಾಲಕ್ಕೆ ನಡುಗುತ್ತಿದ್ದ ಹೆಬ್ಬೆಟ್ಟಿನ ರೈತರು ತಮ್ಮ ಆರ್ಥಿಕ 
ಜೀವನದ ಮೇಲೆ ಆಗುತ್ತಿರುವ ದಬ್ಬಾಳಿಕೆಯನ್ನು ನೇರವಾಗಿ ಪ್ರಶ್ನಸತೊಡಗಿದ್ದರು ಹೀಗೇ ಬಿಟ್ಟರೆ 
ತಮಗೆ ಉಳಿಗಾಲವಿಲ್ಲವೆಂದು ಭಾವಿಸಿದ ಭೂಮಾಲೀಕ ವರ್ಗ, ಬ್ರಿಟಿಷ್‌ ಸರಕಾರದ ಎರುದ್ಧ 
ರೈತ-ಕಾರ್ಮಿಕರನ್ನು ಎತ್ತಿಕಟ್ಟತ್ತಿದ್ದಾನೆ ಎಂದು ದಿನಕರ ಯಾಂ ಗ್ಗೆ ಅಂದಿನ ಸರಕಾರಕ್ಕೆ 
ದೂರಿದ್ದರಿಂದ ಉತ್ತರ ಕನ್ನಡ “'ಿಲ್ಲೆಗೆ ಕಾಲಿಡದಂತೆ ೫ ವರ್ಷಗಳ ಕಾಲ ಸರಕಾರ ದೇಸಾ ಎಯರನ್ನು 
ಗಡಿಪಾರು ಮಾಡಿತು. ೧೯೪೦-೪೫) 


ದಿನಕರ ದೇಸಾಯರ ಭಾಷಣ ಕೇಳಲೆಂದು ರೈತಸಮುದಾಯ ಸಾವಿರ ಸಾವಿರ 
ಸಂಖ್ಯೆಯಲ್ಲಿ ಮುಗಿಬೀಳುತ್ತಿತ್ತು. ದೇಸಾಯರ ವಕ್ಪತ್ವ ಶಕ್ತಿಯೇ ಹಾಗಿತ್ತು. ಯಾವುದೇ ಸಭೆಯಲ್ಲಿ 
ಒಂದರಿಂದ. ಒಂದವರೆ ತಾಸು ಕಾಲಾವಧಿವರೆಗೆ "ಡರು ಬಂದು ”ಹನಿನೀರಿನ ಹಂಗಿಲ್ಲದೇ 
ಮಾತನಾಡುತ್ತಿದರು. ಹತ್ತಾರು ಸಾವಿರ ಸಂಖ್ಯೆಯಲ್ಲಿರುತ್ತಿದ್ದ ಸಭೆ ಶಾಂತಚಿತ್ತದಿಂದ ಕೇಳುವಂತೆ 
ಮಾಡುವ ಕಲೆ ಅವರಿಗೆ ಕರಗತವಾಗಿತ್ತು. "ರೈತ ಬಾಂಧವರೇ' ಎಂಬಲ್ಲಿಂದ ಆರಂಭವಾಗುವ 
ದೇಸಾಯರ ಕಟ್ಟೆ ಭಾಷಣ, "ಜನಶಕ್ಕಿಯ ಮುಂಜಿ ಯಾವ ಶಕ್ತಿಯೂ ನಿಲ್ಲುವುದಿಲ್ಲ ಎಂಬ 
ಎಚ್ಚರಿಕೆಯೊಂದಿಗೆ ನಿಲ್ಲುತ್ತಿತ್ತು. ಭಾಷಣದುದ್ದಕ್ಕೂ ಅಧ್ಯಯನದ ಬಲ ಎದ್ದು ಕಾಣುತ್ತಿತ್ತು. 


ಅಂಕೆಸಂಖ್ಯೆಗಳನ್ನು ಯಥೇಚ್ಛ ಬಳಸುತ್ತಿದ್ದರು. ನಡುನಡುವೆ ಮಾರ್ಮಿಕವಾದ. ಚುಟುಕುಗಳ 


ರಾಘವೇಂದ್ರ ಪ್ರಕಾಶನ ೧೭ 


ಚಟಾಕಿ ಹಾರಿಸಿ, ಕಿವಿಗಡಚಿಕ್ಕುವಂಥ ಚಪ್ಪಾಳೆಗೆ ಕಾರಣರಾಗುತ್ತಿದ್ದರು. ಮೊದಲು ತಾಲೂಕಿನ 
ಹಳ್ಳಿಗಳಲ್ಲಿ ಪೂರ್ವಭಾವಿ ಸಭೆಗಳು ನಡೆಯುತ್ತಿದ್ದವು. ತಾಲೂಕಾ ಕೇಂದ್ರದಲ್ಲಿ ನಡೆಯುವ ಸಭೆಗೆ 
ಆ ಎಲ್ಲ ಹಳ್ಳಿಗಳಿಂದ ರಣವಾದ್ಯ ಸಮೇತ ಮೆರವಣಿಗೆಯಲ್ಲಿ ಜನಬರುತ್ತಿದ್ದರು. ಕೆಂಪುಬಾವುಟ 
ಹಿಡಿದು ಜಯಕಾರ ಹಾಕುತ್ತಾ ಎಲ್ಲ ದಿಕ್ಕುಗಳಿಂದ ಹರಿದುಬರುವ ಈ ರೈತರ ಸೇನೆಯನ್ನು 


ನೋಡುವುದೇ ಒಂದು ಎಶಿಷ್ಟ ಅನುಭವವಾಗಿರುತ್ತಿತ್ತು. 


ದಿನಕರ ದೇಸಾಯರ ಸಾಮಾಜಿಕ ಹೋರಾಟದ ಕೇಂದ್ರ ಕಾಳಜಿ "ಸಾಮಾಜಿಕ ನ್ಯಾಯ'ಪರ 
ದನಿ ಎತ್ತುವುದರ ಜತೆಗೆ ನಿರಕ್ಷರಿ ರೈತರಿಗೆ ರಾಜಕೀಯ ಜ್ಞಾನವನ್ನು ನೀಡುವುದಾಗಿತ್ತು. 
ಪ್ರಜಾಪ್ರಭುತ್ವದ ತಿರುಳಿನ ಬಗ್ಗೆ ವಿರೋಧಿ ಪಕ್ಷಗಳ ಹೊಣೆಗಾರಿಕೆ ಬಗ್ಗೆ ಆಳುವ ಪಕ್ಷಗಳ 
ದಗಲುಬಾಜಿ ನಡಾವಳಿಕೆಗಳ ಬಗ್ಗೆ ಬೆಲೆಯೇರಿಕೆಯ ಕಾರಣಗಳ ಬಗ್ಗೆ ರೈತರ ಬಡತನದ 
ಪರಿಣಾಮಗಳ ಬಗ್ಗೆ ಹೆಬ್ಬೆಟ್ಗೊತ್ತಿಸಿಕೊಂಡು ಮೋಸಮಾಡುವ ಭೂಒಡೆಯರ ಬಗ್ಗೆ ಜನರಿಂದ 
ಆರಿಸಿಹೋಗಿ ಶಾಸನ ಸಭೆಯಲ್ಲಿ ನಿದ್ದೆಮಾಡುವ ರಾಜಕಾರಣಿಗಳ ಬಗ್ಗೆ-ಹೀಗೆ ದಿನಕರ 
ದೇಸಾಯರ ಕಟ್ಟೆ ಭಾಷಣಗಳಲ್ಲಿ ವಾಸ್ತವಸತ್ಯ ತುಂಬಿರುತ್ತಿದ್ದವು. 

"ನಮ್ಮ ಹಳ್ಳಿಗಾಡಿನ ರೈತ-ಕೂಲಿಕಾರ-ಮೀನುಗಾರರಿಗೆ ರಾಜಕೀಯ ಜ್ಞಾನ 
ನೀಡುವುದಕ್ಕಾಗಿಯೇ ನಾನು ಪ್ರತಿಯೊಂದು ಚುನಾವಣೆಯಲ್ಲೂ ಆಳುವ ಪಕ್ಷದ ಅಭ್ಯರ್ಥಿಯ 
ಎರುದ್ಧ ಅಭ್ಯರ್ಥಿಗಳನ್ನು ನಿಲ್ಲಿಸಿ 'ಹೋರಾಡುತ್ತೇನೆಂದು ದೇಸಾಯಿ ಬಹಿರಂಗವಾಗಿ 
ಹೇಳುತ್ತಿದ್ದರು. ಚುನಾವಣೆ ಮುಗಿದ ಮರುದಿನವೇ- ಪರಿಣಾಮದ ಬಗ್ಗೆ ಕಿಂಚಿತ್ಥೂ 
ತಲೆಕೆಡಿಸಿಕೊಳ್ಳದೇ- ಮುಂಬಯಿಗೆ ಹೋಗಿಬಿಡುತ್ತಿದ್ದರು. ಸೋಲು-ಗೆಲುವಿನ ಕುರಿತಾದ ಅವರ 
"ನಿರ್ಲಿಪ್ತ' ನಿಲುವನ್ನು ಇದುವರೆಗೆ ನಾನು ಬೇರೆ ಯಾರಲ್ಲೂಕಂಡದ್ದಿಲ್ಲ 


ದೇಸಾಯರು ನಡೆಸುತ್ತಿದ್ದಸಾಮಾಜಿಕ ಹೋರಾಟಗಳ ಸಂದರ್ಭದಲ್ಲಿ ನನ್ನದು ನೂರಕ್ಕೆ ನೂರು 
"ಯುವ ಕಾರ್ಯಕರ್ತ'ನ ಪಾತ್ರವಾಗಿತ್ತು. ಈ ಜನಾಂದೋಲನದಲ್ಲಿ ನಾನು ಪ್ರವೇಶ ಮಾಡಿದ್ದು 
೧೯೫೭ರಲ್ಲಿ ಹಳ್ಳಿಗಳಲ್ಲಿನಡೆಸುವ ಸಭೆಯ ಪೂರ್ವಸಿದ್ಧತೆ ಮಾಡುವವರಲ್ಲಿನಾನೂ ಒಬ್ಬನಾಗಿದ್ದೆ 
ನಮ್ಮಕಡೆಯ ಮೂರ್ನಾಲ್ಕು ಹಳ್ಳಿಗಳಿಂದ ರೈತರು ರಣಹಲಗೆಗಳೊಂದಿಗೆ ಮೆರವಣಿಗೆ ಹೊರಡಿಸುವುದರ 
ಹಿಂದೆ ನನ್ನಪಾತ್ರ ಇರುತ್ತಿತ್ತು. ಚುನಾವಣೆಯ ಸಂದರ್ಭದಲ್ಲಿಮನೆಮನೆಗೆ ಹೋಗಿ ಪ್ರಚಾರ ಮಾಡಿ, 
ಹೆಸರು-ನಂಬರಿನ ಚೀಟ ವಿತರಿಸುವ ಕೆಲಸಕ್ಕೂ ನಾನಿರುತ್ತಿದ್ದೆ ೧೯೬೦ರಿಂದ ೭೦ರ ನಡುವೆ ನಡೆದ 
ರೈತಸಭೆಗಳಲ್ಲಿ ಒಬ್ಬ ಭಾಷಣಕಾರನಾಗಿಯೂ ನನ್ನನ್ನು ಬಳಸಿಕೊಂಡದ್ದಿದೆ. 


ದಿನಕರ ದೇಸಾಯರು ಸ್ವತಃ ಮೂರು ಸಲ ಲೋಕಸಭೆಗೆ ಸರ್ಧಿಸಿ (೧೯೫೨, ೧೯೬೭, 
೧೯೭೧). ಎರಡು ಸಲ ಸೋತು ಒಮ್ಮೆ ಮಾತ್ರ ಗೆದ್ದಿದ್ದಾರೆ (೧೯ ೬೭). ಅವರು ಗೆದ್ದುದಲ್ಲದೆ, ಆ 
ಚುನಾವಣೆಯಲ್ಲಿ ವಿಧಾನಸಭೆಗೆ ಸರ್ಧಿಸಿದ ಅವರ ಪಿ.ಎಸ್‌.ಪಿ. ಪಕ್ಷದ ಆರು ಜನರಲ್ಲಿ ಐದು 
ಜನರ ಆಯ್ಕೆಯಾಗಿದ್ದು ಒಂದು ಹೊಸ ದಾಖಲೆಯಾಗಿ ಉಳಿದಿದೆ. ಆ ಚುನಾವಣೆಯಲ್ಲಿ 
ಸೆಣಸುವುದಕ್ಕಾಗಿ ದಿನಕರ ದೇಸಾಯಿ ಮುಂಬಯಿಯಿಂದ ಬಂದವರೇ, ೨೨ ಸಾವಿರ 
ರೂಪಾಯಿಗಳನ್ನು ನನ್ನ ಬಳಿ ನೀಡಿ "ಈ ಸಲ ನೀನೇ ಲೆಕ್ಕ ಇಡು' ಎಂದು ಹೇಳಿದರು. ನಾನು ಮತ್ತು 
ಅಮ್ಮೆಂಬಳ ಆನಂದ (ಅಂದಿನ ಜನಪ್ರಿಯ "ಜನಸೇವಕ್‌ ಪತ್ರಿಕೆಯ ಸಂಪಾದಕ) ಹಾಗೂ ಶಂಕರ 


೧೮ ರಾಘವೇಂದ್ರ ಪ್ರಕಾಶನ 


ಕೇಣಿ ಸೇರಿ ಅವರ ಲೋಕಸಭಾ ಚುನಾವಣೆಯಲ್ಲಿ ಖರ್ಚಿನ ಯೋಜನೆ ರೂಪಿಸಿದ್ದೆವು. ಉತ್ತರ 
ಕನ್ನಡ ಜಿಲ್ಲೆಯ ೧೧ ತಾಲೂಕುಗಳ ಜವಾಬ್ದಾರಿ ನಮ್ಮ ಮೇಲಿತ್ತು. ಚುನಾವಣೆಯಲ್ಲಿ ) ಪ್ರಚಂಡ 
fA ಸಾಧಿಸಿದ ದೇಸಾಯರ ಪರವಾಗಿ ನಾವು ಮಾಡಿದ ಖರ್ಚು ೨೧,೨೦೦ ರೂಪಾಯಿ 
ಮಾತ್ರ. ೮೦೦ ರೂಪಾಯಿ ಉಳಿಸಿ ಲೆಕ್ಕಪತ್ರ ಸಹಿತ ಅವರಿಗೆ ಒಪ್ಪಿಸಿದ್ದು ನೆನಪಿದೆ. 

ಆ ಚುನಾವಣೆಯಲ್ಲಿ ಕಾರ್ಯಕರ್ತರಾಗಿದ್ದ ನಾವು, ದೇಸಾಯಿ ಮತ್ತು ಅಂದಿನ 
ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಯಾಗಿದ್ದ ದಯಾನಂದ ನಾಡಕರ್ಣಿ ಅವರ ಸಲಹೆಯಂತೆ 
ಒಂದು ಹೊಸದಾರಿ ತುಳಿದಿದ್ದವು. ಪೆಟ್ರೊಮೆಕ್ಸ್‌ ದೀಪ ಹಿಡಿದು ಸುಮಾರು ಮೂರುವಾರಗಳ 
ಕಾಲ ರಾತ್ರಿ ಸಮಯದಲ್ಲಿ ರೈತರ ಮನೆಮನೆಗೆ ಹೋಗಿ ಎಕರೆಗೆ ಐದು ರೂಪಾಯಿಯಂತೆ 
ಚುನಾವಣಾ ನಿಧಿಯನ್ನು ಸಂಗ್ರಹಿಸಿದ್ದೆವು. 

ಹೀಗೆ ಸಾಂದರ್ಭಿಕವಾಗಿ ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ನಾನು ಕ್ರಿಯಾಶೀಲ 
ಕಾರ್ಯಕರ್ತನಾಗಿ ಕಾಣಿಸಿಕೊಂಡದ್ದಿದೆ. ವಿಶೇಷವಾಗಿ ಗ್ರಾಮೀಣ ಯುವಪಡೆಗಳನ್ನು 
"ಸಾಮಾಜಿಕ ನ್ಯಾಯಕ್ಕಾಗಿರುವೆ ಹೋರಾಟಗಳ ಬಗ್ಗೆ ಕಟ್ಟುವ ದಿಶೆಯಲ್ಲಿ ನನ್ನ ಗಮನ ಹೆಚ್ಚಿಗೆ 
ಇತ್ತು. ಈ ಉದ್ದೇಶಕ್ಕಾಗಿ ನಾನು ಹಳ್ಳಿಗಳ ರಂಗಭೂಮಿಯನ್ನೂ ಹೆಚ್ಚಾಗಿ ಬಳಸಿಕೊಂಡಿದ್ದೇನೆ. 

ದಿನಕರ ದೇಸಾಯರು ಲೋಕಸಭಾ ಸದಸ್ಯರಾಗಿ, ದಯಾನಂದ ನಾಡಕರ್ಣಿ ಅಂಕೋಲಾ 
ಶಾಸಕರಾಗಿ ಇದ್ದ ೧೯೬೭-೭೧ರ ಕಾಲಾವಧಿಯಲ್ಲಿ ಒಂದು "ಜನ ಸಂಪರ್ಕ 
ಕಾರ್ಯಾಲಯ'ವನ್ನು ತೆರೆದು ನನ್ನನ್ನೇ ಅದಕ್ಕೆ ಇನ್‌ ಜಾರ್ಜ್‌ ಆಗಿ ಇಟ್ಟಿದ್ದರು. ದಿನಕರ ದೇಸಾಯಿ, 
ನಾಡಕರ್ಣಿಯವರು ಶಾಸನಸಭೆಗಳಲ್ಲಿ ಕೇಳಬೇಕೆಂದಿದ್ದ ಚುಕ್ಕೆ ಗುರುತಿನ ಪ್ರಶ್ನೆಗಳನ್ನು 
ಬರೆದುಕೊಡುವ, ಬೇರೆ ಬೇರೆ ತಾಲೂಕುಗಳಿಂದ ದೇಸಾಯರ ಬಳಿ ಲಿಖಿತ- ಅಲಿಖಿತ ಅಹವಾಲು 
ತಂದವರಿಂದ ವಿಚಾರ ಸಂಗ್ರಹಿಸಿ, ಅವರ ಗಮನಕ್ಕೆ ತರುವ ಕೆಲಸ ನನ್ನದಾಗಿತ್ತು. ಎಲ್ಲಕ್ಕಿಂತ 
ಮುಖ್ಯವಾಗಿ ಅರ್ಜಿ ಬರೆಯಿಸಿಕೊಳ್ಳಲು, ಲೆವಿ ರಿಯಾಯತಿ ಫಾರ್ಮು ತುಂಬಿಸಿಕೊಳ್ಳಲು 
ಬರುವವರಿಗೆ ನೆರವಾಗುವುದು ನನ್ನ ಹೊಣೆಗಾರಿಕೆಯಾಗಿತ್ತು. ಈ ಕಾರಣಕ್ಕಾಗಿಯೇ ದಿನಕರ 
ದೇಸಾಯರು ನನಗೆ ಒಂದು ಹೊಸ ಸೈಕಲ್‌ ಖರೀದಿಸಿಕೊಟ್ಟಿದ್ದರು. 

ಒಟ್ಟಿನಲ್ಲಿ ದಿನಕರ ದೇಸಾಯರಾಗಲಿ, ಅವರ ಸಮವಯಸಿನ ಇತರೇ 
ಮುಂದಾಳುಗಳಾಗಲಿ, ಎಳೆಯ ತಲೆಮಾರಿನ ಕಾರ್ಯಕರ್ತರೇ ಆಗಿರಲಿ-ನಾವೆಲ್ಲ ಒಂದು 
"ಎಚ್ಚರವನ್ನು ಒಳಗಿಟ್ಟುಕೊಂಡಿದ್ದೆವು. ಬೆವರಿನ ವರ್ಗಕ್ಕೆ ಸಂತೃಪ್ತಿಯ ಎರಡು ಹೊತ್ತಿನ ಊಟಕ್ಕೆ, 
ತಲೆಯ ಮೇಲೊಂದು ಸ್ವಂತದ ಸೂರಿಗೆ, ಅಗತ್ಯಕ್ಕೆ ತಕ್ಕಷ್ಟಾದರೂ ಬಟ್ಟೆ ಬರೆಗಳಿಗೆ 
ತೊಂದರೆಯಾಗಬಾರದು. ಅವರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ' ಈ ಜಾಗೃತಿ 
ಮೂಡಿಸುವುದಕ್ಕಾಗಿಯೇ ನಮ್ಮ ಹೋರಾಟ, ಚುನಾವಣೆಗಳಲ್ಲಿಯ ಸೆಣಸಾಟ. 


ಜಿ.ಪಿ.: ಗಿರಿಪಿಕಳೆಯವರ ಸಂಪರ್ಕ ನಿಮಗೆ ದೊರೆತ ಸಂದರ್ಭವನ್ನು ತಿಳಿಸಿ. ಕಮ್ಯುನಿಸ್ಟ್‌ 
ವಿಚಾರಧಾರೆಯ ಗಿರಿಪಿಕಳೆ ಅವರ ಪ್ರಭಾವವನ್ನು ನೀವು ಹೇಗೆ ಗುರುತಿಸಿಕೊಳ್ಳುತ್ತೀರಿ? 

ಎಷ್ಟು ಗಿರಿಪಿಕಳೆಯವರು ನನ್ನ ಊರಿಗೆ, ನನ್ನ ನೆರೆಯೂರುಗಳಾದ ಕಂತ್ರಿ, ಶಿರಕುಳಿ, . 
ಕಂಡುಗದ್ದೆ ” ಅಲಗೇರಿ ಕೊಪಗಳಿಗೆ "ಬಂದು ರೈತರೊಂದಿಗೆ ಮಾತುಕತೆ ನಡೆಸುತ್ತಿದ್ದುದನ್ನು 


ರಾಘವೇಂದ್ರ ಪ್ರಕಾಶನ ೧೯ 


ಚಿಕ್ಕವನಿದ್ದಾಗ ಕುಟುಂಬದ ಹಿರಿಯರಿಂದ ಕೇಳಿ ತಿಳಿದವನು, ಸ್ವತಃ ಕಣ್ಣಿಂದ ನೋಡಿದ್ದು ನಾನು 
೫ನೆಯ ಕ್ಲಾಸಿನಲ್ಲಿ ಓದುತ್ತಿದ್ದಾಗ. ನನ್ನ ಭಾವನ ಜತೆಗೆ ಅಂಬಾರಕೊಡ್ಗಕೂಟ ಮುಗಿಸಿ ಕಂತ್ರಿಕಡೆ 
ಹೋಗುವಾಗ ನನ್ನ ಹಳೆ ಮನೆ ಸಮೀಪ ಇರುವ ಬೊಮ್ಮಯ್ಯ ದೇವರಗುಡಿ ಮುಂದೆ ಸುಮಾರು 
೫೦ ಜನರುಳ್ಳ ಒಂದು ಗುಂಪಿನೊಂದಿಗೆ ಅರ್ಧತಾಸು ಮಾತನಾಡಿದ್ದರು. (ಅವರಲ್ಲಿ ಹಳೇಪೈಕರೇ 
ಹೆಚ್ಚಿದ್ದರು). ಅವರು ಮೊದಲಿಗೆ ಅಂಬಾರಕೊಡ್ಡಿಗೆ ಬಂದು, ಆನಂತರ ಪಕ್ಕದ ರೈತಕೊಪ್ಪಗಳಿಗೆ 
ಹೋಗಲು ಕಾರಣ ಇತ್ತು. ನನ್ನ ಭಾವ ಪಿಕಳೆ-ಮಾಸ್ತರರ ಕಟ್ಟಾ ಅಭಿಮಾನಿಯಾಗಿದ್ದ ಅವನ 
ಹೆಸರು ಕುಸಲಪ್ಪ (ಅವನು ಈಗ ಬದುಕಿಲ್ಲ). ಅವನ ಫೋಟೋ ನಾನು ಬರೆದ "ದುಡಿಯುವ 
ಕೈಗಳ ಹೋರಾಟದ ಕತೆ' ಗಂಥದ ಮುಖಪುಟಕ್ಕೆ ಬಳಸಿಕೊಂಡಿದ್ದೇನೆ. (ಹೆಗಲ ಮೇಲೆ ಕಂಬಳಿ, 
ಕೈಯಲ್ಲಿ ಕತ್ತಿ ಇರುವವನು) ಈ ಕುಸಲಪ್ಪನನ್ನು ತನ್ನ ಜೊತೆಮಾಡಿಕೊಂಡು ಗಿರಿಪಿಕಳೆ ಅವರು 
ಪಕ್ಕದ ರೈ ರೈತರ ಕೊಪ್ಪಗಳಿಗೆ ಹೋಗುತ್ತಿದ್ದುದೇ ಹೆಚ್ಚಾಗಿತ್ತು. 


ನನ್ನ ಕುಟುಂಬ, ಅಂದರೆ, ಅಪ್ಪ ಅವ್ವ, ಎಲ್ಲ ರೈತ ಚಳವಳಿಯಲ್ಲಿ ್ಲಿ ಭಾಗವಹಿಸುತ್ತಿದ್ದರೂ, 

ಆ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವಂತೆ ನನಗೆ 'ಹೇಳಿದಿಲ್ಲ ನನ್ನ ಗೆ. ಕೆಂಪುಬಾವುಟ ಹಿಡಿಸಿ 
ಜಯಘೋಷದ ಸ್ಟೈಲ್‌ ಹೇಳಿಕೊಟ್ಟವನೇ ನನ್ನ ಭಾವ ಅವನು ಶಾಲೆಯಲ್ಲಿ ಕಲಿತದ್ದು 
ಕಡಿಮೆಯಾದರೂ ಉತ್ತಮ ಮಾತುಗಾರನಾಗಿದ್ದ " ಯಕ್ಷಗಾನದಲ್ಲಿಯೂ ನುರಿತವನಿದ್ದ ಅವನ 
ಕ್ರಾಂತಿಕಾರಿ ಮನಸ್ಸು "ಜನಪರ ನಿಲುವು, ರೊಚ್ಚು ಕಚ್ಚು ಮಾತಿನ ಕಲೆ-ಇವನ್ನೆಲ್ಲ ನೆನಪು 
ಮಾಡಿಕೊಂಡರೆ, ಘೂ. ನಮ್ಮೂರಿನ "ಗದ್ದರ್‌' ಆಗಿದ್ದನಲ್ಲವೆ?" ಎಂದೆನಿಸಿದ್ದಿದೆ. ಗಿರಿಪಿಕಳೆ ಅವರಿಗೆ 
ನನ್ನನ್ನು ಪರಿಚಯಿಸಿದವನೂ ನನ್ನ ಭಾವನೇ. ೧೯ ೫೭ನೆಯ ಇಸ್ವಿ ಅದು. ಆಗ ನಾನು ಹೈಸ್ಕೂಲಿನ 
೮ನೆಯ ತರಗತಿ ಎದಾ ರ್ಥಿ, ಅದಾಗಲೇ ಸಾಕಷು ಸಲ ರೈತರ ರಣಹಲಗೆ ಮೆರವಣಿಗೆಯಲ್ಲಿ 
ಭಾಗವಹಿಸಿ ಆಗಿತ್ತು. ಪಕಳೆ, ದೇಸಾಯಿ, ರಾ ದೃಷ್ಟಿಯು ಈ ಹುಡುಗನ ಆವೇಶದ 
ಘೋಷಣೆಯನ್ನು ಚೆನ್ನಾಗಿಯೇ ಗಮನಿಸಿತ್ತು. ಅಂಕೋಲೆ ಪೇಟೆಯಲ್ಲಿರುವ ಆಡುಕಟ್ಟೆಯಿಂದ 
ಹೊರಟ ಮರವಣಿಗೆ ಹಳೆಬಜಾರ (ಈಗಿನ ಕಿತ್ತೂರ ಚೆನ್ನಮ್ಮ ರಸ್ತೆ) ದಿಂದ ಸುತ್ತುಹಾಕಿ ಪುನಃ 
ಆಡುಕಟ್ಟೆಗೇ ಬಂದು ಸಭೆಯಾಗಿ ಮಾರ್ಪಡುವ ಮೊದಲು ಕಿವಿಗಡಚಿಕ್ಕುವಂತೆ ಕೂಗುವ 
ಒಂದಷ್ಟು ಹೊಂತಗಾರ ಹುಡುಗರಿರುತ್ತಿದ್ದರು. (ಶಿರಕುಳಿಯ ಹೊನ್ನಪ್ಪ ಕೇಣಿಯ ಯಶವಂತ, 
ಬಡಗೇರಿಯ ಬಾಳಾ ಮುಂತಾದವರು) ಅವರ ಜೊತೆ ನಾನು. ವಯಸಿನಲ್ಲಿ ಅವರಿಗಿಂತ 
ಸುಮಾರು ಆರೆಂಟು ವರ್ಷ ಸಣ್ಣವನಿದ್ದರೂ ನನ್ನಧ್ವನಿ ಸಣ್ಣದಿರಲಿಲ್ಲ ಈ ಹಂತದಲ್ಲಿ ನನ್ನನ್ನು ಪಿಕಳೆ 
ಮಾಸ್ತರ ಮನೆಗೇ ಕರೆದೊಯು ಹೆಚ್ಚಿನ ಪರಿಚಯಕ್ಕೆ ಆ ಅನುಕೂಲ ಮಾಡಿಕೊಟ್ಟವನು ನನ್ನ ಭಾವು 
ಅದರ ಹಿಂದೆ ಅವನಿಗೆ ಒಂದು ಉದ್ದೇಶವೂ ಇದ್ದಂತಿತ್ತು. ರೈತರು ಒಡೆಯರ ಮನೆಗೆ 'ಕಾಂಬೂಕೆ 
(ಕಾಣುವುದಕ್ಕೆ) ಹೋಗುವ ಎಚಾರವನ್ನು ಪಿಕಳೆಯವರ ಗ್‌ ಅಂದು ಆತ ಎತ್ತಿದ್ದ ಅಪ್ಪ 
ನನ್ನನ್ನೂ ಜೊತೆಗೆ ಕರೆದುಕೊಂಡು ಹೋದುದನ್ನು ಪ್ರಸ್ತಾಪಿಸಿದ್ದ ದೀಪಾವಳಿ ಹಬ್ಬದ ದಿನ ನಮ್ಮ 
ಭಾಗದ. ರೈತರು ಕೈಯಲ್ಲೊಂದು ಮೊಗೆಕಾಯನ್ನೋ, ಸೌತೆಕಾಯನ್ನೋ "`ಏಡಕೊಂಡು, 
ಭೂಮಾಲೀಕರ ಮನೆಗೆ ಹೋಗಿ ಅವರ ಕಾಲಿಗೆ ಬೀಳುವ ಪರಿಪಾಟವೊಂದು 'ಯಾವತ್ತಿನಿಂದಲೂ 
ನಡಕೊಂಡು ಬಂದಿತ್ತು. ಪಾದಕ್ಕೆ ಒಪ್ಪಿಸಿದ ಆ ಮೊಗೆಕಾಯನ್ನು ಸ್ವೀಕರಿಸಿ, ತಂದವರಿಗೆಲ್ಲ 
ಮಾರುದ್ದದ ಕಚ್ಚೆಯೊಂದನ್ನು ಒಡೆಯರು ನೀಡುತ್ತಿದ್ದರು. ನನ್ನ ಅಪ್ಪ ಕೈಯಲ್ಲೊಂದೊಂದು. 


೨೦ ರಾಘವೇಂದ ಪ್ರಕಾಶನ 


ಮೊಗೆಕಾಯಿ ಕೊಟ್ಟು ನನ್ನನ್ನೂ ಹಾಗೂ ನನ್ನ ಅಣ್ಣನನ್ನೂ ಒಡೆಯರ ಮನೆಗೆ ಕರೆದೊಯ್ಯುತ್ತಿದ್ದ 
ಮಕ್ಕಳಿಗೂ ಇಷ ಕಳ, ಚ್ಚೆ ಸಿಗಲಿ ಟಃ ಎ. ಉದ್ದೇಶವಾಗಿತ್ತು. ಮಪಿ 
ದೀಪಾವಳಿವರೆಗೂ ಆ ಕಚ್ಚೆಯನ್ನು ಕಾದಿಟ್ಟುಕೊಂಡು ನಾವು ಬಳುದ್ದಿದೆ.. 


ಇದು ನನ್ನ ಭಾವನಿಗೆ ಹಿಡಿಸುತ್ತಿರಲಿಲ್ಲ ಪಿಕಳೆಯವರಲ್ಲಿ ಕರೆದೊಯ್ದು ಈ ವಿಚಾರ 
ಪ್ರಸ್ತಾಪ ಮಾಡಿದಾಗ, "ಹೌದೊ? ನೀನೂ ಹೋಗ್ತಿಯೋ? ಶಾಲೆಗೆ ಹೋಗುವ ಹುಡುಗನಲ್ಲವೋ 
ನೀನು? ಕಾಂಬೂಕೆ ಹೋಗುದೆಂದರೆ ಏನೆಂಬುದು ಗೊತ್ತಿತೊ ನಿಂಗೆ?.. "ಗುಲಾಮಗಿರಿ'ಗೆ 
ನಿಮ್ಮನ್ನು ಒಪ್ಪಿಸಿಕೊಳ್ಳಬೇಡಿ. ಇನ್ನು ಮುಂದೆ ಹೋಗಬೇಡ. ಅಂದಿದರು. 


ಅಲ್ಲಿಂದ ಸುಮಾರು ಮೂರು ವರ್ಷ ನಾನು ಆಗಾಗ ಅವರನ್ನು ಕಂಡು ಮಾತನಾಡಿದ್ದು 
ಇದೆ. ಹಾಗಂತ ಬಹಳ ಸಲಿಗೆ ಇರಲಿಲ್ಲ ಮುಂದೊಂದು ರೈತರ ಬಹಿರಂಗ ಸಭೆಯಲ್ಲಿ ದಿನಕರ 
ದೇಸಾಯರೂ "“"ಕಾಂಬೂಕೆ' ಹೋಗುವ ಪದ್ಧತಿಯನ್ನು ಟೀಕಿಸಿದರು. ನಮ್ಮ ರೈ ರೈತರೆಲ್ಲ ಅದನ್ನು 
ನಿಲ್ಲಿಸಬೇಕು ಎಂದು ಕರೆಕೊಟ್ಟಿದ್ದರು, ಬೇಸಾಯ ಮಾತುಕೇಳಿದ ಮೇತಿ ಪಿಕಳೆ ಆವಕ ಕುರಿತ ನನ್ನ 
ಗೌರವ ಹೆಚ್ಚಾಯ್ತು. 


ಪಿಕಳೆಯವರು ಕಮ್ಯುನಿಸ್ಟ್‌ರೆಂಬ ವಿಚಾರ ನನಗೆ ತಿಳಿದದ್ದೇ ೧೯೬೧ರ ಹೊತ್ತಿಗೆ. ಅದನ್ನು 
ನನಗೆ ಹೇಳಿದವನೂ ನನ್ನ ಭಾವನೇ. ಒಂದು ದಿನ ಆತ ನಮ್ಮ ಮನೆಗೆ ಬಂದಾಗ ತುಸು ಡಿಸರ್ಬ 
ಆದಂತ್ರಿದ್ದ ಆತ ಬರುವುದೇ ರೈತ ಚಳವಳಿಯ ಬಗ್ಗೆ ಚರ್ಚಿಸುವುದಕ್ಕೆ. ಅಂದು, ಬಂದವನು, 
"ಪಿಕಳೆ ಮಾಸ್ತರರು ಕಮ್ಯುನಿಸ್‌ರಾದ್ರಕಂಡಾ! ನಂಗೆನಂಬೂಕೇ ಆಗುದಿಲ್ಲ' ಅಂದ. ನನ್ನ ಕಿವಿ 
ಅರಳಿತ್ತು. "ದೇಸಾಯರಿಗೂ ಪಿಕಳೆ ಮಾಸ್ತರರಿಗೂ ಮನಸ್ತಾಪ ಶುರು ಆಗಿದ್‌ ಕಂಡಾ, "ಅವರನ್ನು 
ನಮ್ಮ ಪಕ್ಷದಿಂದ ಕಿತ್ತಾಕೀರ ಕಂಡಾ!' ಎಂದೂ ಸೇರಿಸಿದ. "ನಿಂಗ್ಯಾರು ಹೇಳಿದರು?' ಎಂದ ಅಪ್ಪನ 
ಪ್ರಶ್ನೆಗೆ, ಮತ್ಯಾರು ಪಿಕಳೆ ಮಾಸ್ತರರೇ! "ನೀನು ನನ್ನೊಟ್ಟಿಗಿರುವವನೊ ನಿನ್ನ ನೆಂಟನ ಹಾಗೂ 
ದೇಸಾಯರ ಪುಕಳಬುಡಕ್ಕೇ ಇರೊವ್ಲೊ?' ಎಂದು ಕೇಂದ್ರು ನಾನು ಏನೂ ಹೇಳಲಿಲ್ಲ "ಒಟ್ಟಿನಲ್ಲಿ 

ನಿಮ್ಮ ನಿಮ್ಮ ಜಗಳಾ ಅಂಬುದ್‌ ನಮಗೆ ಹಾದಿಮ್ಯಾಗ್‌ ಹಾಕ್ತೀರಿ ಎಂದ್‌ ಹೇಳಾಕ್‌ ಎದ್ದುಬಂದೆ' 

ಅಂದಿದ್ದ 

ಆ ಹಂತದಲ್ಲಿ ಅಂಕೋಲಾ ತಾಲೂಕಿನ ಪಿಕಳೆ ಮಾಸ್ತರರ ಬಗ್ಗೆ ಅಭಿಮಾನ ಇಟ್ಟುಕೊಂಡಿದ್ದ 
ಹಾರವಾಡ, ಅಲಗೇರಿ, ಶಿರಕುಳಿ, ಬೆಳಂಬಾರ, ತೆಂಕಣಕೇರಿ, ಬೊಬ್ರವಾಡ ಮುಂತಾದ ಹಳ್ಳಿಗಳ 
ಸ್ಥಳೀಯ ರೈತಮುಖಂಡರು ಪೇಚೆಗೆ ಸಿಕ್ಕಿಕೊಂಡವರಂತೆ ಪ್ರತಿಕ್ರಿಯಿಸುತ್ತಿದ್ದುದು ಕೂಡ ನನಗೆ 
ಗೊತ್ತು. ಹಾಲಕ್ಕಿ ರೈತಕೊಪ್ಪಗಳಂತೂ ಪಿಕಳೆ ಮಾಸ್ತರರು ಕಮ್ಯುನಿಸ್ಟ್‌ ಆದರೆಂಬ ಸುದ್ದಿಯಿಂದ 
ಮುನಿಸಿಕೊಂಡಿದ್ದರು. ಮುಂದೆ ಚುನಾವಣೆ ಸಂದರ್ಭದಲ್ಲಿ ಸೈಕಲ್‌ ಗುರುತನ್ನು ಆಯ್ದುಕೊಂಡು 
ಸ್ವತಂತ್ರ ಅಭ್ಯರ್ಥಿಯಾಗಿ (ಕಮ್ಯುನಿಸ್ಟ್‌ ಬೆಂಬಲಿತ) ಅವರು ನಿಂತಾಗ ಇಡಗಂಟನ್ನೂ ಕಳಕೊಂಡು 
ಮುಜುಗರವನ್ನು ಎದರಿಸಬೇಕಾಗಿ ಬಂತು. 

ಮುಂದೆ ದಿನಕರ ದೇಸಾಯರಿಂದ ಅವರು ದೂರಸರಿದು (೧೯೬೨ರಲ್ಲಿ) ತಮ್ಮದೇ ಆದ 
ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವ ಹೊತ್ತಿಗೆ ನನಗೆ ಅವರ ಬಗ್ಗೆ ಇದ್ದ ಅಸಹನೆ ಕಡಿಮೆಯಾಗಹತ್ತಿತ್ತು. 


ರಾಘವೇಂದ್ರ ಪ್ರಕಾಶನ ೨೧ 


೭೦ರ ದಶಕಲ್ಲಂತೂ ನಾನು ಅವರ ಸನಿಹಕ್ಕೇ ಬಂದುಬಿಟ್ಟಿದ್ದೆ ಸಮತಾವಾದಿ (ಕಮ್ಯುನಿಸ್ಟ್‌) ಪಿಕಳೆ 
ಮತ್ತು ಸಮಾಜಪಾದಿ (ಸೊಷಿಯಲಿಸ್ಟ್‌ ದಿನಕರ ದೇಸಾಯರ ಬಗ್ಗೆ ನನ್ನಲ್ಲಿ ಸಮಾನ ಗೌರವ 
ತುಂಬಿಕೊಂಡಿತ್ತು. ಅದಕ್ಕೆ ಕಾರಣ ಬಹುಶಃ Ne ಓದಿನ ಮೂಲಕ ನಾನು ವಿಸ್ತರಿಸಿಕೊಂಡ 
ಅರಿವು. ಪಿಕಳೆಯವರು ಕಾಲಕ್ರಮೇಣ ನನ್ನಷ್ಟು ಎಷ್ಟು ನಂಬಿದ್ದರೆಂದರೆ, ಅವರ ಶಾಲೆಯ ಕರ್ಕಿಕರ 
ಎಂಬ ಮಾಸ್ತರರಲ್ಲಿ "ಶಿಕ್ಷಕರು : ಹೇಗೆ ಇರಬೇಕೆಂಬುದನ್ನು ನೀವೆಲ್ಲ ಆ ವಿಷ್ಣುನಾಯ್ಕನನ್ನು ನೋಡಿ 
ಕಲಿಯಬೇಕೊ' ಅಂದುದುಂಟಂತೆ. ೮೦ರ ದಶಕದ ನಂತರವಂತೂ ನಾನು ಕರ್ನಾಟಕ. ಸಂಘದ 
ಹಾಗೂ ರಾಘವೇಂದ್ರ ಪ್ರಕಾಶನದ ಎಲ್ಲ ಚಟುವಟಿಕೆಗಳನ್ನು ಅವರ ಸ ಸಂಸ್ಥೆಯ ಸಭಾಭವನದಲ್ಲೇ 
ನಡೆಸತೊಡಗಿದೆ. ನಾನು ರೂಪಿಸುತ್ತಿದ್ದ ಸ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಅವರಿಗೂ 
ವೇದಿಕೆಯಲ್ಲಿ ಗೌರವದ ಸ್ಥಾನ "ಇರುತ್ತಿತ್ತು. ನಾನು. ಕಮ ನಿಸ್ಟ್‌ "ಅಲ್ಲದಿದ್ದರೂ ನನ್ನದು 
ಎಡಪಂಥೀಯ ಅನ್ನಬಹುದಾದ ಜನಪರ ನಿಲುವು ಎಂಬುದು ಅವರಿಗೆ ಚೆನ್ನಾಗಿ ಮನದಟ್ಟಾಗಿತ್ತು 
ಚೈನಾ, ಕ್ಯೂಬಾ ಮುಂತಾದ ದೇಶಗಳ ಸಾಧನೆಯ ಕಥೆಯನ್ನು-ಅದೆಷ್ಟುಸಲ ನನ್ನ ಮುಂದೆ ಬಿಚ್ಚಿ 
ತಾಸುಗಟ್ಟಲೆ ಮಾತಾಡಿದ್ದಾರೋ ಲೆಕ್ಕವಿಲ್ವ 

ತನಗೆ ಸರಿಕಂಡ ನಿಲುವು ಮತ್ತು ನಂಬಿಕೆಗಳನ್ನು ಒತ್ತೆ ಇಡದೇ ಈತ ತನ್ನೊಡನೆ 
ನಿರಾಂತಕವಾಗಿ ವ್ಯವಹರಿಸುವಷ್ಟು ಮಾಗಿದ್ದಾನೆಂಬುದು ಮುಂದೆ ಅವರಿಗೇ ಮನದಟ್ಟಾದಂತ್ರಿತ್ತು. 
ಕಮ್ಯುನಿಸಂ ಬಗ್ಗೆ ಅವರು ಬಹಳ ಮಾತನಾಡತೊಡಗಿದಾಗ ಒಮ್ಮೆ ನಾನು "ನೀವು ಕಳೆದ ನಲವತ್ತು 
ವರ್ಷಗಳಿಂದ ನಿಮ್ಮದೇ ಒಂದು ಸಂಸ್ಥೆಯನ್ನು ಬೆಳೆಸಿದಿರಿ. ನನಗೀಗ ಹೇಳುತ್ತಿರುವುದನ್ನೇ ಅವರಿಗೆ 
ಹೇಳಿದ್ದರೆ ಮತ್ತು ಅವರು ನಿಮ್ಮ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿದ್ದರೆ ಇಂದು "ನಾವು ಆ 
ಸಂಸ್ಥೆಯಲ್ಲಿ ಕಾಣುತ್ತಿರುವುದಕ್ಕಿಂತ ಬೇರೆಯದೇ ಆದ ನೋಟವನ್ನು ಕಾಣಬಹುದಿತ್ತಲ್ಲವೇ?' 
ಎಂಬ ಮರುಪ್ರಶ್ನೆ ಮುಂದಿಟ್ಟಿದ್ದೆ "ನೀನು ಏನು ಹೇಳ್ಲಿದ್ದಿ ಎಂಬುದು ನನಗೆ ಗೊತ್ತುಂಟು' 
ಅಂದಿದ್ದರು. ತನ್ನ ಐಡಿಯೋಲೊಜಿಯನ್ನು ಒಪ್ಪುವ ಒಬ್ಬ ಮಾಸ್ತರನೂ ಅಲ್ಲಿ ಇಲ್ಲ ಎಂಬುದು ಆ 
ಗಳಿಗೆಯಲ್ಲಿ ಅವರ ಪ್ರತಿಕ್ರಿಯೆ. 

"ಕಮ್ಯು ನಿಸಂ' ಮುಂದಿಟ್ಟುಕೊಂಡು ಒಮ್ಮೊಮ್ಮೆ ಆವೇಶಕ್ಕೆ ಒಳಗಾಗಿ ನಮ್ಮೆಲ್ಲ 
ರಾಷ್ಟ ನಾಯಕರನ್ನು ಟೀಕಿಸುತ್ತಿದ್ದ ಒಂದೆರಡು ಸಂದರ್ಭಗಳಲ್ಲಿ ಅವರ. ಪ್ರೀತಿಯ ಪತ್ನಿ ಪ್ರೇಮಾ 
ಸತ್‌ ಇವರಿಗೂ ನನ್ನ. ಸಮಕ್ಷಮವೇ ಜಗಳ ಆದದ್ದೂ ಇದೆ. ನಾನು ಅವರ ಮನೆಗೆ 
ಹೋದಾಗಲೆಲ್ಲ ಪ್ರೇಮಾ ಪಿಕಳೆ, "ನೀವು ಬಂದರೆ ಮಾಸ್ತರರಿಗೆ ಖುಷಿ ಆಗ್ರದೆ; ಯಾಕಂದ್ರೆ ನೀವು 
ಎಲ್ಲ ಕೇಳಿಕೊಂಡು ಸುಮ್ಮನೆ ಹೋಗ್ತೀರಿ. 1 cant tolerate ಬಾಬಾ!' ಅನ್ನುತ್ತಿದ್ದರು. ಬೇರೆ ಬೇರೆ 
ಕಾರಣಗಳಿಂದಾಗಿ ಪ್ರತಿಯೊಬ್ಬನೂ ಬದುಕಿನಲ್ಲಿ ತನ್ನದೇ ಆದ ನೀತಿ-ನಿಲುವು, ರಾಜಕೀಯ- 
ಸಾಮಾಜಿಕ ಧೋರಣೆ ಹೊಂದಿರುತ್ತಾನೆ. ಅವರ ಇಷ್ಟ ನಮ್ಮ ಇಷ್ಟವೂ ಆಗಿರಬೇಕೆಂದೇನಿಲ್ಲ 
ಸೈದ್ಹಾಂತಿಕವಾದ ಭಿನ್ನಾಭಿಪ್ರಾಯಗಳ ಮಧ್ಯೆಯೂ ಒಬ್ಬ ಮನುಷ್ಯನ ಶ್ರೇಷ್ಠಗುಣಗಳನ್ನು 
ಗೌರವಿಸುವುದಕ್ಕೆ ನಮಗೆ ಸಾಧ್ಯವಾಗಬೇಕು. ಆಗ ಮಾತ್ರವೇ ಮನುಷ್ಯ ಸಂಬಂಧಕ್ಕೆ ಅರ್ಥ 
ಇರುವುದು. ಈ ಎಚ್ಚರ ನನ್ನಲ್ಲಿ ಇರುವುದರಿಂದಲೇ ಬತುತ ಪಿಕಳೆಯವರೊಂದಿಗೆ' ಅತ್ಯಂತ 
ಆತ್ಮೀಯ ಸಂಬಂಧವನ್ನು ಕೊನೆಯವರೆಗೂ ಉಳಿಸಿಕೊಳ್ಳಲು ಸ ಸಾಧ್ಯವಾಯ್ತು. 


ಪಿಪಿ ರಾಘವೇಂದ್ರ ಪ್ರಕಾಶನ 


ಜಿ.ಪಿ.: ಗೌರೀಶ ಕಾಯ್ಕಿಣಿ ಅವರ ಜೊತೆಗಿನ ನಿಮ್ಮ ನಂಟು ತೀರ ನಿಕಟವಾದದ್ದು 
ಅವರೊಂದಿಗಿನ ನಿಮ್ಮ ಒಡನಾಟವನ್ನು ವಿವರಿಸಿರಿ. 

ವಿಷ್ಣು ನಮ್ಮ ವೃತ್ತಿಜೀವನದ ಸುಮಾರು ಹದಿನೈದು ವರ್ಷಗಳನ್ನು ಉದ್ಯಮನಗರವಾದ 
ದಾಂಡೇಲಿಯಲ್ಲಿ ಕಳೆದಿದ್ದೇನೆ. ಬಹುಭಾಷಿಕರ ಕೇಂದ್ರ ದಾಂಡೇಲಿಯಲ್ಲಿ "ಕನ್ನಡ ಉಳಿಸು'ವುದೂ 
ಒಂದು ಮುಖ್ಯ ಸಮಸ್ಯೆಯಾಗಿತ್ತು. ರಾಜಸ್ಥಾನಿ, ಬಂಗಾಲಿ, ಹಿಂದಿ, ಗುಜರಾತಿ ಮಂದಿಯ 
ಪ್ರಾಬಲ್ಯ ಬಹಳ ಇತ್ತು. ಅಲ್ಲಿ ಆಗ ಕೆಲಸ ಮಾಡುತ್ತಿದ್ದ ಮೂರು ಮುಖ್ಯ ಕಾರ್ಲಾನೆಗಳ 
ಮಾಲಕರು ಮತ್ತು ಮುಖ್ಯ ಸಿಬ್ಬಂದಿಗಳು ಉತ್ತರಭಾರತದವರಾಗಿದ್ದರು. ಈ ಹಿನ್ನೆಲೆಯಲ್ಲಿ 
ದಾಂಡೇಲಿಯ ಮೂಲನಿವಾಸಿಗರು ಹಾಗೂ ಹಳೆಮೈಸೂರು ಕಡೆಯಿಂದ ಉದ್ಯೋಗಾರ್ಥ 
ಕಾರ್ಲಾನೆ ಸೇರಿಕೊಂಡ ಕೆಲವರು ಸೇರಿ "ಕರ್ನಾಟಕ ಸಂಘ” ಕಟ್ಟಿದ್ದರು. 


ಅದು, ಕರ್ನಾಟಕ ಸಂಘದಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದ ವರ್ಷ. ರಾಘವೇಂದ್ರ 
ಪ್ರಕಾಶನ ಹುಟ್ಟಿದ ವರ್ಷವೂ ಕೂಡ. ರಾಜ್ಯಕ್ಕೆ "ಕರ್ನಾಟಕವೆಂದು ಮರುನಾಮಕರಣ ಮಾಡಿದ 
ಸಂಭ್ರಮದಲ್ಲಿ ನಾವೆಲ್ಲ ಇದ್ದ ವರ್ಷ ಬೇರೆ (೧೯೭೩). ಕಾರಂತ, ಬೀಚಿಯವರನ್ನು ಪ್ರತ್ಯೇಕ 
ಪ್ರತ್ಯೇಕವಾಗಿ ದಾಂಡೇಲಿಗೆ ಆಮಂತ್ರಿಸಿ, ಮೂರುದಿನಗಳವರೆಗೆ ನಮ್ಮ ಜೊತೆ ಇಟ್ಟುಕೊಂಡು, 
ದಿನಕ್ಕೊಂದರಂತೆ ವಿಶೇಷ ಉಪನ್ಯಾಸಗಳನ್ನು ಮಾಡಿಸಿದ್ದೆವು. ಅದೇ ವರ್ಷ ನವೆಂಬರ್‌ ತಿಂಗಳಲ್ಲಿ 
ರಾಘವೇಂದ್ರ ಪ್ರಕಾಶನ ಹಾಗೂ ಕರ್ನಾಟಕ ಸಂಘಗಳ ಸಂಯುಕ್ತ ಸಹಭಾಗಿತ್ವದಲ್ಲಿ 
ಉದಯೋನ್ಮುಖರಿಗಾಗಿ ಮೂರು ದಿನಗಳ ಕಾವ್ಯಕಮ್ಮಟವೊಂದನ್ನು ಏರ್ಪಡಿಸಿದ್ದೆ 

ಕಮ್ಮಟದ ಸಮಾರೋಪ ಸಮಾರಂಭಕ್ಕೆ ಗೌರೀಶ ಕಾಯ್ಕಿಣಿಯವರನ್ನು ಅತಿಥಿಯಾಗಿ 
ಕರೆದಿದ್ದೆ ಅದಕ್ಕಿಂತ ನಾಲ್ಕೆ ದು ತಿಂಗಳಷ್ಟು ಹಿಂದೆ ಕಾಯ್ಕಿಣಿಯವರಿಗೆ ೬೦ ವರ್ಷ ತುಂಬಿತ್ತು. 


ಅದಕ್ಕಿಂತ ಪೂರ್ವದಲ್ಲಿ ಅವರ ಪರಿಚಯ ಇರಲಿಲ್ಲವೆಂದಲ್ಲ ನಮ್ಮ ಜಿಲ್ಲೆಯ ಪತ್ರಿಕೆಗಳಲ್ಲಿ 
ಪ್ರಕಟವಾಗುತ್ತಿದ್ದ ನನ್ನ ಕವಿತೆಗಳನ್ನು ಓದಿ "ಜನಸೇವಕ' ಹಾಗೂ "ವಿಶಾಲ ಕರ್ನಾಟಕ' ಪತ್ರಿಕೆಗಳಲ್ಲಿ 
ಬರುತ್ತಿದ್ದ ನನ್ನ ಲೇಖನಗಳನ್ನು ಓದಿ ಮೆಚ್ಚಿಗೆಯ ನುಡಿಗಳೊಂದಿಗೆ ಅವರು ಪತ್ರ ಬರೆಯುತ್ತಿದ್ದರು. 
ಮೊದಮೊದಲು ಅವರ ಅಕ್ಷರವನ್ನು ಭೇದಿಸುವುದೇ ಕಷ್ಟವಾಗುತ್ತಿತ್ತು. "ಜನಸೇವಕ' ಪತ್ರಿಕೆಯಲ್ಲಿ 
ನಾನು ಸಮಯ ಸಿಕ್ಕಾಗಲೆಲ್ಲ ಫ್ರೂಪ್‌ ತಿದ್ದುವ ಕೆಲಸವನ್ನು ನಿರ್ವಹಿಸುತ್ತಿದ್ದುದರಿಂದ-ಆ ಪತ್ರಿಕೆಯ 
"ವಾರದ ಉಪ್ಪಿನಕಾಯಿ' ಅಂಕಣಕ್ಕೆ ನಿಯಮಿತವಾಗಿ ಬರೆಯುತ್ತಿದ್ದ ಕಾಯ್ಕಿಣಿಯವರ ಕೈಬರಹ 
ನನಗೆ ಹತ್ತಿರದ್ದಾಗತೊಡಗಿತು. unt ಅವರ ವೈಚಾರಿಕ ಪಣಜ್ಞೆಗೆ ನಾನು ಸೋತದ್ದು "ಅಡಿಗೆ ಭಟ್ಟ 
ಎಂಬ ಹೆಸರಿನಲ್ಲಿ ಪ್ರಕಟವಾಗುತ್ತಿದ್ದ ಅವರ 'ವಾಠದ At ಅಂಕಣ ಬರಹಗಳು ನನಗೆ 
ತುಂಬಾ ಇಷ್ಟದ್ದಾಗಿದ್ದವು. ಅಲ್ಲಿ ಬಳಕೆಯಾಗುತ್ತಿದ್ದ ಶ್ಲೇಷೆ-ಆ ಮೂಲಕ ಮೂಡಿರುವ ವಿನೋದ 
ನನ್ನನ್ನು ಸೆರೆಹಿಡಿದಿದ್ದವು. 

ನನ್ನ ಚೊಚ್ಚಲು ಕವನ ಸಂಕಲನಕ್ಕೆ (ಸುಮನ) ಕಾಯ್ಕಿ ಣಿಯವರದೇ ಮುನ್ನುಡಿ. ಅದರಲ್ಲಿದ್ದ 
9.೩ ಕವನಗಳಲ್ಲಿ ಕೇವಲ ಮೂರು ಕವನಗಳು ಅವರಿಗೆ ಇಷ್ಟವಾಗಿದ್ದವು. ಅದನ್ನು ಓದಿ ಆಗ ನನಗೆ 
ತುಸು ನಿರಾಶೆಯಾದುದೂ ಉಂಟು. (೩೫ ವರ್ಷಗಳ ನಂತರ ಈಗ ಅನಿಸುತ್ತದೆ-ಆ ಸಂಕಲನದ 
ಆ ಮೂರು ಕವನಗಳು ಮಾತ್ರವೇ ತಕ್ಕಮಟ್ಟಿಗಾದರೂ “ಕಎತೆ' ಅನ್ನಿಸಿಕೊಳ್ಳಬಲ್ಲವಾಗಿವೆ-ಎಂದು). 


ರಾಘವೇಂದ್ರ ಪ್ರಕಾಶನ ೨೩ 


ನಾನು ದಾಂಡೇಲಿಯಿಂದ ನನ್ನತಾಲೂಕಾದ ಅಂಕೋಲೆಗೆ ವರ್ಗವಾಗಿ ಬಂದದ್ದು೧೯೮೨ 
ಜೂನ್‌ ೧ರಂದು. ಅದುವರೆಗೆ ರಾಘವೇಂದ್ರ ಪ್ರಕಾಶನದ ಎಲ್ಲ ಚಟುವಟಿಕೆಗಳು (ಪುಸ್ತಕ 
ಮುದ್ರಣ-ಪ್ರಕಟನೆಯೂ ಸೇರಿ) ದಾಂಡೇಲಿಯಲ್ಲೆ ನಡೆಯುತ್ತಿದ್ದವು. (ಕಾರ್ಯಾಲಯದ 
ಬೋರ್ಡಿನಲ್ಲಿ ಪುಸ್ತಕಗಳಲ್ಲಿ ಲೆಟರ್‌ ಪ್ಯಾಡುಗಳಲ್ಲಿ ಬಳಕೆಯಾದ ವಿಳಾಸ ಮಾತ್ರ ಅಬಾರಕೊಡ್ಡ 
ಅಂಕೊಲಾ ಎಂಬುದಾಗಿತ್ತು). ನನ್ನ ಊರು ಅಂಬಾರಕೊಡದ ಜನತೆಗಾಗಿ ನಾನು ಪ್ರತಿವರ್ಷ 
ಒಂದು ಹೊಸ ನಾಟಕ ಬರೆದು, ನಿರ್ದೇಶಿಸಿ ಪ್ರದರ್ಶಿಸುತ್ತ ಬಂದದ್ದು ಕೂಡ ದಾಂಡೇಲಿಯಲ್ಲಿದ್ದ 
ಕಾಲಾವಧಿಯಲ್ಲೇ. ಪ್ರತಿವರ್ಷ ಮೂರುವಾರ ರಜ ಹಾಕಿ ಬರುತ್ತಿದ್ದೆ (ರಜೆಶಿಲ್ಕು ಇಲ್ಲದ ವರ್ಷ 
ವೇತನದಲ್ಲಿ ಕಡಿತ ಆದದ್ದೂ ಇದೆ). 

ಅಂಕೋಲೆಗೆ ನಾನು ಬಂದಮೇಲೆ, ರಾಘವೇಂದ್ರ ಪ್ರಕಾಶನದ ಚಟುವಟಿಕೆಗಳ ಜೊತೆಗೆ, 
ಅಂಕೋಲಾ ಕರ್ನಾಟಕ ಸಂಘಕ್ಕೆ ಮರುಜೀವ ತುಂಬಿ, ಅದರ ಚಟುವಟಿಕೆಗಳ ಹೆಚ್ಚಿನ 
ಹೊಣೆಹೊರಬೇಕಾಗಿ ಬಂತು. ಈ 'ಹಂತದಲ್ಲಿ ಗೌರೀಶ ಕಾಯಿ ್ರಿಣಿಯವರನ್ನು ನಾನು ಮತ್ತೆ ಮತ್ತೆ 
ವೇದಿಕೆಗಳಿಗಾಗಿ ಬಳಸಿಕೊಂಡೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಯಾರೂ ಅವರನ್ನು ಅಷ್ಟು "ದೊಡ್ಡ 
ಪ್ರಮಾಣದಲ್ಲಿ ಬಳಸಿಕೊಂಡಂತಿಲ್ಲ ಕೊನೆಕೊನೆಗೆ ಅವರೇ ಹೇಳಲಾರಂಭಿಸಿದರು-' ನನ್ನ 
ಮನೆಯಿರುವುದು ಗೋಕರ್ಣದಲಿ ) ಮನಸಿರುವುದು ಅಂಕೋಲೆಯಲ್ಲಿ' ಎಂದು. 


೧೯೯೨ರಲ್ಲಿ ಕಾಯ್ಕಿಣಿಯವರಿಗೆ ೮೦. ತುಂಬಿತ್ತು. ಅದೊಂದು ಸೂಕ್ತ ಸಂದರ್ಭ 
ಅನಿಸಿದ್ದರಿಂದ ರಾಘವೇಂದ್ರ ಪ್ರಕಾಶನವು ಕಾಯ್ಕಿಣಿಯವರ ಸಮಗ್ರ ಸಾಹಿತ್ಯ ಪ್ರಕಟಣೆಗೆ 
ಮುಂದಾಯಿತು. ಅಲ್ಲಿಂದ ಆರಂಭ-ಪ್ರತಿವಾರ, ಪ್ರತಿತಿಂಗಳು ಅವರ ಮನೆಯಲ್ಲಿ ನಾನು, ಮೂರು 
ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಅಷ್ಟೇ ಮನೆಗೆ ಅವರು-ಅವರ ಕುಟುಂಬ. ಗೌರೀಶ 
ಕಾಯ್ಕಿಣಿಯವರಿಗೆ ಚಿಕನ್‌ ಎಂದರೆ ಬಹಳ ಇಷ್ಟ ನಮ್ಮ ಮನೆಯಲ್ಲಿ ಚಿಕನ್‌ ಇದ್ದಾಗ ಅವರನ್ನು 
ಕರೆಯುತ್ತಿದ್ದೆವು ಅವರಿಗೆ ಬರಲಿಕ್ಕಾ ಗದಿದ್ದರೆ, ನಾನೇ ಗೋಕರ್ಣಕ್ಕೆ ಕೊಂಡೊಯ್ದು ಕೊಟ್ಟು ಬರುತ್ತಿದ್ದೆ. 
ಅದನ್ನು ಅವರು ಬಿಸಿಮಾಡಿಸಿಟ್ಟು ಎರಡು ಮೂರು ದಿನಗಳವರೆಗೆ ತಿನ್ನುತಿದ್ದರಂತೆ. "ನಿಮ್ಮ ಮನೆ 
ಕೋಳಿ 'ನನ್ನ ಮನಸಿನ ಗೂಡಿನಲ್ಲಿ ಮೊಟ್ಟೆ ಹಾಕುತ್ತಲೇ ಇರುತ್ತದೆ ಅನ್ನುತ್ತಿದ್ದರು. 


ಕಾಯ್ಕಿಣಿಯವರೊಂದಿಗಿನ ನನ್ನ ಸಂಬಂಧ ಭಾವನಾತ್ಮಕವಾಗಿ ಇನ್ನಷ್ಟು ಬೆಸೆಯಲಿಕ್ಕೆ 
ಕಾರಣವಾದ ಮು ಘಟನೆಯಿದೆ. ಅದನ್ನು ಹೇಳದೆ ಅವರ ಕುರಿತ ನನ್ನ ಒಡನಾಟದ ನಂಟಿನ 3ನ 
ಪೂರ್ಣವಾಗದು. (ನನ್ನ "ಅರೆಖಾಸಗಿ' ಗಂಥದಲ್ಲಿರುವ " ಕಾಯ್ದಿ ಣಿಯವರ ಸಾವಿರದ ಸಾವಿರ' 
ಎಂಬ ಲೇಖನದಲ್ಲಿ ಆ ಬಗ್ಗೆ ಬರೆದಿದ್ದೇನೆ. ಅದನ್ನೇ ಇಲ್ಲಿ ಇಡುತ್ತಿದ್ದೇನೆ): 

೧೯೭೩ ವಪ ೨೭ರ ಸಂಜೆ. ೬೦ ತುಂಬಿ ೬೧ಕ್ಕೆ ಪಾದಾರ್ಪಣೆ ಮಾಡಿದ ಗೌರೀಶ 
ಕಾಯ್ಕಿಣಿ ಅವರನ್ನು ದಾಂಡೇಲಿಗೆ ಆಮಂತ್ರಿಸಿ ಸಾರ್ವಜನಿಕ ಸನ್ನಾನ ಏರ್ಪಡಿಸಿದ್ದನ್ನು ಹಿಂದೆ 
ಹೇಳಿದೆ. ದಾಂಡೇಲಿಯ ಜನತಾ ವಿದ್ಯಾ ಲಯದಲ್ಲಿ ಶಿಕ್ಷಕನಾಗಿ ಪಾಠಮಾಡಿಕೊಂಡಿದ್ದ. ನಾನು 
ಸ್ಥಳೀಯ ಕರ್ನಾಟಕ ಸಂಘದ ಕುರ್ಯದರ್ಶಯಾಗಿಯಿಖ. ಕೆಲಸ ಮಾಡುತ್ತಿದ್ದೆ 


ದಾಂಡೇಲಿಯ "ಡೀಲಕ್‌' ಸಭಾಭವನದಲ್ಲಿ ನಡೆದ ಕಾಯ್ಕಿಣಿ ಅವರ ಷಷ್ಟ ಬ್ಚಿ 
ಸನ್ಮಾನವನ್ನು,-ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣವಾದ ಸಂತೋಷಾರ್ಥ- ನಾವು 


೨೪ ರಾಘವೇಂದ್ರ ಪ್ರಕಾಶನ 


ಹಮ್ಮಿಕೊಂಡಿದ್ದ ಮೂರು ದಿನಗಳ ಕಾವ್ಯ ಕಮ್ಮಟದ ಸಮಾರೋಪ ಸಮಾರಂಭದೊಂದಿಗೆ 
ಹೊಂದಿಸಿಕೊಂಡಿದ್ದೆವು. 

ಹಿರಿಯ ಸಾಮಾಜಿಕ ಕಾರ್ಯಕರ್ತರಾಗಿದ್ದ ಆರ್‌.ಆರ್‌. ಮುರ್ಡೇಶ್ವರ, ಜನತಾ 
ವಿದ್ಯಾಲಯದ ಮುಖ್ಯಾಧ್ಯಾಪಕ ವಿ.ರಾಮನ್‌ ಹಾಗೂ ವೆಸ್ಟ್‌ ಕೋಸ್ಟ್‌ ಪೇಪರ್‌ ಮಿಲ್ಲಿನಲ್ಲಿ ಕೆಲಸ 
ಮಾಡುತ್ತಿದ್ದ ಒಂದಷ್ಟು ಕನ್ನಡಾಭಿಮಾನಿ ಮಿತ್ರರು "ಸಂಘಟನೆಯ ನನ್ನ ಶ್ರಮವನ್ನು 
ಹಂಚಿಕೊಂಡಿದ್ದರು. ಚ. ಬಲವಾಗಿಯೂ ನಿಂತಿದ್ದರು. 

ಮೂರು ದಿನಗಳ ಸತತ ದುಡಿಮೆ. ನಿದ್ರೆಮುರಿದ ರಾತ್ರಿಗಳು. ಅದಕ್ಕೆ ಪೂರ್ವದಲ್ಲಿ ನಿಧಿ 
ಸಂಗ್ರಹಕ್ಕಾಗಿ ಸುತ್ತಾಡಿದ ಶ್ರಮ-೨೯ರ ಆ ಯೌವನದಲ್ಲೂ-ನನ್ನನ್ನು ಹೈರಾಣಾಗಿಸಿತ್ತು. 

ಕಾಯ್ಕಿಣಿಯವರ ಷಷ್ಟ್ಯಬ್ಬಿ ಸತ್ಕಾರದ ಸಂದರ್ಭದಲ್ಲಿ ಪುಟ್ಟ ಹಮ್ಮಿಣಿಯೊಂದನ್ನು 
ಅರ್ಪಿಸಲು ನಿರ್ಧರಿಸಿದಂತೆ ೧,೬೬೬ ರೂ.ಗಳನ್ನು ಬಿಳಿ ಲರೋಟೆಯೊಂದರಲಿಟ್ಟು ನೀಡಿದ್ದೆವು. 
ಅದೊಂದು ಹೃದಯಸ್ಪರ್ಶಿ ಸಮಾರಂಭವಾಗಿತ್ತು. 

ಸಮಾರಂಭ ಮುಗಿದು, ಮೂರು ದಿನಗಳ ಗದ್ದಲದಿಂದ ಬಿಡಿಸಿಕೊಂಡ ಮನಸ್ಸಿಗೆ ಒಂದು 
ರೀತಿಯ ನೆಮ್ಮದಿಯಾದರೆ, ಇನ್ನೊಂದು ಬಗೆಯಲ್ಲಿ ಅಗಲುವಿಕೆಯ ನೋವಿತ್ತು. ರಾತ್ರಿ 
ಹನ್ನೊಂದರ ಸಮಯ. ಪೋಸ್ಟ್‌ ಆಫೀಸಿನ ರಾತ್ರಿ ಕಾವಲುಗಾರ-ಕಿವಿ ಮುಚ್ಚುವಷ್ಟು ಎಲನ್‌ 
ಕ್ಯಾಪ್‌ ಹಾಕಿಕೊಂಡರೂ-ನವೆಂಬರ್‌ ಚಳಿಗೆ ನಡುಗುತ್ತ ಜನತಾ ವಿದ್ಯಾಲಯದ ಆವರಣದೊಳಗೆ 
ವಸತಿ ಮಾಡಿಕೊಂಡಿದ್ದ-ನನ್ನ ಬಿಡಾರಕ್ಕೆ ಬಂದು ಬಾಗಿಲು ತಟ್ಟಿದಾಗ ಅವಾಕ್ಕಾದೆ! ಕಾಲೇಜು 
ಓದುತ್ತಿದ್ದ ನನ್ನ ತಮ್ಮ (ರಾಮ) ಜೊತೆಯೇ ಇದ್ದ ಅಂಕೋಲೆಯಿಂದ. ದೂರವಾಣಿ 
ಕರೆಯಿರುವುದೆಂದೂ, ಪೋಸ್ಟ್‌ ಆಫೀಸಿಗೆ ಬರಬೇಕೆಂದೂ ಆತ ಹೇಳಿದಾಗ ನನ್ನ ತಲೆಯಲ್ಲಿ 
ಚೇಳುಹೊಕ್ಕಿದ ಅನುಭವ. 

ಪೋಸ್ಟ್‌ ಆಫೀಸಿಗೆ ಹೋಗಿ ಫೋನ್‌ ರಿಸೀವರಿಗೆ ಕಿವಿಕೊಟ್ಟಾಗ-ಕೇವಲ ೫೫ರ ಪ್ರಾಯದ 
ನನ್ನ ಅಪ್ಪ ಸತ್ತ ಸುದ್ದಿ... 

ಆ ದಿನಗಳಲ್ಲಿ ನನಗಿದ್ದುದು ಮಾಸಿಕ ಕೇವಲ ೨೧೮ ರೂಪಾಯಿ ವೇತನ. ತಿಂಗಳ ಕೊನೆ. 
ಕಿಸೆಯಲ್ಲಿ ಬಸ್‌ಗೆ ಕಾಸೂ ಇರಲಿಲ್ಲ ಬೆಳಕು ಹರಿಯುವುದರೊಳಗಾಗಿ ಮನೆಸೇರುವೆನೆಂದೂ, 
ಅಲ್ಲಿಯವರೆಗೆ ಅಪ್ಪನ ಹೆಣ ಎತ್ತಬಾರದೆಂದೂ ಫೋನ್‌ ಮಾಡಿದ ಶ್ರೀಪಾದನಿಗೆ ಸೂಚಿಸಿದ್ದೆ 

ಆ ಕಾಲದಲ್ಲಿ ಹೆಸರೆತ್ತಿ ಹೇಳಬಲ್ಲ ಒಂದು ಬಾಡಿಗೆ ವಾಹನವನ್ನೂ ಕೂಡ ದಾಂಡೇಲಿ 
ಹೊಂದಿರಲಿಲ್ಲ ಅನಿವಾರ್ಯವಾಗಿ ಪುನಃ ಆರ್‌.ಆರ್‌. ಮುರ್ಡೇಶ್ವರ ಅವರ ಸಹಾಯ 
ಕೇಳಬೇಕಾದ ಮುಜುಗರದ ಪ್ರಸಂಗ! ಅವರ ಬಳಿ ಮನೆ ಬಳಕೆಯ ಕಾರೊಂದಿತ್ತು. 


ಡೈವರ್‌ ಮಲಗಿದ್ದಾನೆಂದೂ, ಕುಡಿದು ಮಲಗುವ ಹವ್ಯಾಸ ಬೆಳೆಸಿಕೊಂಡ ಅವನನ್ನು ಈಗ 
ಎಬ್ಬಿಸುವುದು ಸರಿಯಲ್ಲವೆಂದೂ ಬುದ್ದಿಮಾತು ಹೇಳಿದ ಮುರ್ಡೆಶ್ವ ರರು, ಮುಂಜಾನೆ ೪ 
ಗಂಟೆಗೆ ಬರುವಂತೆ ಸೂಚಿಸಿ, "೭ ಗಂಟೆಯೊಳಗೆ ಅಂಕೋಲೆಗೆ ಮುಟ್ಟಿಸುವ ಹೊಣೆ ನನ್ನದು' 


ಎಂದರು. 


ರಾಘವೇಂದ್ರ ಪ್ರಕಾಶನ ೨೫ 


ಊರಿಗೆ ಬಂದಾಯಿತು. ಹೆತ್ತವನನ್ನು ಕಳಿಸಿಕೊಟ್ಟೂ ಆಯಿತು. ದಾಂಡೇಲಿ ಬಿಡುವ ಮುನ್ನ 
ನಾಲ್ಕೈದು ಸ್ನೇಹಿತರ ಮನೆಗಳಿಗೆ ಹೋಗಿ ಅಂದಿನ ನಡುರಾತ್ರಿ ಬೇಡಿ ತಂದಿದ್ದ 
ನೂರಿನ್ನೂರು-ಅಪ್ಪನ ಈ ಮಟ್ಟಿಗೆಯ ಖರ್ಚಿಗೆ-ಖಾಲಿಯಾಗಿತ್ತು. 

ಹೆತ್ತವನನ್ನು ಕಳಕೊಂಡ ನೋವಿನ ಜತೆಗೆ ಮನೆಯಲ್ಲಿ ಒಲೆಹೊತ್ತಿಸಬೇಕಾದ ಚಿಂತೆ ಬೇರೆ! 
ಮುಂದುಗಾಣದೆ ಮುದುಡಿಕೊಂಡಿದ್ದೆ ಮನೆ ಜನ ಮತ್ತು ನೆರೆಹೊರೆಯವರ ದೃಷ್ಟಿಯಲ್ಲಿ 
ಸರ್ಕಾರಿ ಸಂಬಳ ತೆಗೆದುಕೊಳ್ಳುವ ಮಾಸ್ತರ ನಾನು! 

ಹೇಗೋ ಒಂದು ದಿನ ಕಳೆಯಿತು. ಎರಡನೆಯ ದಿನ ಕಪ್ಟಕ್ಕಿಟ್ಟುಕೊಂಡಿತು. ಅವ್ವನಿಗೆ 
ಸಾಂತ್ವನ ಹೇಳಲು ಮನೆಗೆ ಬಂದ ಕೆಲ ಸಮೀಪದ ಸಂಬಂಧಿಕರ ಠಿಕಾಣಿ ಬೇರೆ! 


ಬೆತ್ತಲು ಹಣೆಯ ಅವ್ವ ಎರಡೇ ದಿನದಲ್ಲಿ ಸೊರಗಿ ಕಡ್ಡಿಯಾಗಿದ್ದಳು. ಒಲೆಹೊತ್ತಿಸುವ 
. ದಾರಿ ಕಾಣದ ಅವಳಿಗೂ ಬಿದ್ದಲ್ಲೇ ವ್ಯಥೆ! ಮೂರನೆಯ ದಿನವಂತೂ ಇನ್ನೂ ಭೀಕರವಾಗಿದ್ದು.... 
ಏನಪ್ಪ ಮಾಡುವುದು ಎಂಬ ಚಿಂತೆಯಲ್ಲಿ ಮುಳುಗಿದ್ದೆ 

ಹದಿಹರೆಯದ ಅಪರಿಚಿತ ಹುಡುಗನೊಬ್ಬ ನೇರ ನಮ್ಮ ಮನೆಗೆ ಬಂದು, ಕೈಯಲ್ಲಿದ್ದ 
ಬಿಳಿಯಲಕೋಟೆಯೊಂದನ್ನು ಕೊಟ್ಟು ಹೋದ! ನೋಡುತ್ತೇನೆ ದಾಂಡೇಲಿಯಲ್ಲಿ ಕಾಯ್ಕಿಣಿ 
ಅವರಿಗೆ ಹಮ್ಮಿಣಿ ಅರ್ಪಿಸುವಾಗ ನಾನು ಬಳಸಿದ ಲಕೋಟೆ!.. 0, ಎಂದು ನಾನು ಬರೆದಿದದ್ದನ್ನು 
ಹೊಡೆದು ಹಾಕಿ ಆ ಸ್ಥಳದಲ್ಲಿ From ಎಂದು ಬರೆದಿದ್ದರು. ಒಡೆದು ನೋಡಿದಾಗ ನೂರರ ಹತ್ತು 
ನೋಟುಗಳ ಲಗ್ನ ಒಂದು ಪುಟ್ಟ ಪತ್ರ: 

"ಸುದ್ದಿ ಗೊತ್ತಾಯಿತು. ಶಾಂತು ಕೂಡ (ಶಾಂತಾ ಕಾಯ್ಕಿಣಿ) ಬೇಜಾರು ಮಾಡಿಕೊಂಡಳು. 
ತಿಂಗಳ ಕೊನೆಯಲ್ಲಿ ಮಧ್ಯರಾತ್ರಿ ಎದ್ದು ಬಂದಿದ್ದೀರಿ ಎಂದು ಕೇಳಿದ್ದೇನೆ. ಕಾರ್ಯಕ್ರಮಕ್ಕೆ ಒಂದಷ್ಟು 
ಕಳಕೊಂಡಿದ್ದೀರಿ. ಅಗತ್ಯಕ್ಕೆ ಇರಲೆಂದು ಕಳಿಸಿದ್ದೇನೆ. ಕಳಿಸಿದ್ದು ಶಾಂತುಗೆ ಗೊತ್ತಿಲ್ಲ ಇಂದಿನಿಂದ 
ನನ್ನನ್ನೇ ತಂದೆಯೆಂದು ತಿಳಿಯಿರಿ-ನಿಮ್ಮ ಗೌರೀಶ 


ಜೇ 


ಕಾಯ್ಕಿಣಿಯವರಿಗೆ ೯೦ ತುಂಬಿದ ಸಂದರ್ಭ. ಆ ವಯಸ್ಸಿನಲ್ಲೂ ಅವರ ಜ್ಞಾಪಕ ಶಕ್ಕಿ 
ಚೆನ್ನಾಗಿತ್ತು. ಬರವಣಿಗೆ ಕೂಡ ನಡೆದೇ ಇತ್ತು. ಆದರೆ ದೈಹಿಕ ತೋಲ ತಪ್ಪುತ್ತಿದ್ದುದರಿಂದ ಮತ್ತು 
ಅವರ ಹೃದಯ ಕಾಯಿಲೆಯಲ್ಲಿ ತುಸು ಏಕಾ ಇದ್ದುದರಿಂದ-ನಾವು ಅಂಕೋಲೆಯ 
ಕರ್ನಾಟಕ: ಸಂಘದವರು ಎಷ್ಟು "ಪ್ರಯತ್ನಪಟ್ಟರೂ ಅವರನ್ನು ಅಂಕೋಲೆಗೆ ಕರೆಯಿಸಿಕೊಂಡು 
೯೦ರ ಅಭಿನಂದನಾ ಸಮಾರಂಭ ಮಾಡಲಾಗಲಿಲ್ಲ (ಅಂಕೋಲ ಕರ್ನಾಟಕ ಸಂಘಕ್ಕೆ ಆಗ ನಾನು 
ಅಧ್ಯಕ್ಷ) ಸಮಾನ ಮನಸಿನ ಅಂಕೋಲೆಯ ಗೆಳೆಯರೆಲ್ಲ ಸೇರಿ, ಕಾಯ್ಕಿಣಿಯವರ ಮನೆಗೇ 
ಹೋಗಿ ಅವರನ್ನು ಅಭಿನಂದಿಸುವುದೆಂದು ತೀರ್ಮಾನಿಸಿ, ಪತ್ನಿ ಶಾಂತಾಬಾಯಿಯವರಿಗೂ, ಮಗ 
ಜಯಂತನಿಗೂ ತಿಳಿಸಿದೆವು. ತಾಯಿ-ಮಗ ತುಂಬ ಲವಲವಿಕೆಯಿಂದ ನಮ್ಮನ್ನೆಲ್ಲ 
ಬರಮಾಡಿಕೊಂಡು, ಮನೆಯೊಳಗಡೆಯೇ ಒಂದು ಪುಟ್ಟ ಸಮಾರಂಭ ಏರ್ಪಡುವಂತೆ 
ಮಾಡಿದ್ದರು. ನಮ್ಮೆಲ್ಲರ ಮಾತು ಮುಗಿಯಿತು. ಕೊನೆಯಲ್ಲಿ ಅಭಿನಂದನೆ ಸ್ವೀಕರಿಸಿದ 
ಕಾಯ್ಕಿಣಿಯವರ ಮಾತು. ತಮ್ಮನ್ನು ಪ್ರೀತಿ ಅಭಿಮಾನದಿಂದ ಕಂಡ-ಕಾಣುತ್ತಿರುವ ಅಂಕೋಲೆಯ 


೨೬ ರಾಘವೇಂದ್ರ ಪ್ರಕಾಶನ 


ಬಗ್ಗೆ ಜಿಲ್ಲೆಯ ಬಗ್ಗೆ ಕೃತಜ್ಞತೆಯ ಮಾತನ್ನಾಡಿದ ಕಾಯ್ಕಿಣಿ ಕೊನೆಯಲ್ಲಿ-ಎಲ್ಲರೂ ತುದಿಗಾಲಲ್ಲಿ 
ನಿಂತು ಆಲಿಸುವಂಥ ಒಂದು ಸನ್ನಿವೇಶ ನಿರ್ಮಿಸಿಬಿಟ್ಟರು. ಅವರ ಮಾತಿನಲ್ಲೇ ಅದನ್ನು ಇಲ್ಲಿ ಇಟ್ಟು 
ವಿರಮಿಸುತ್ತೇನೆ: 

"ಈ ಗೌರೀಶ ಕಾಯ್ಕಿಣಿ ತಾನೇ ಸಂಪೂರ್ಣನಲ್ಲ ಇವನ ಸಾಧನೆಯ ಹಿಂದೆ ನಾಲ್ಕು 
ಭುಜಗಳ ಬೆಂಬಲ ಇದೆ. ಆ ನಾಲ್ಕು ಭುಜಗಳಿಗೆ ನಾನು ಎಂದೆಂದೂ ಉಪಕೃತ. ಒಂದು ಭುಜ ನನ್ನ 
ಶಾಂತೂ (ಶಾಂತಾ ಕಾಯ್ಕಿಣಿ). ಇದನ್ನು ನೀವು ಊಹಿಸಬಲ್ಲಿರಿ. ಎರಡನೆಯ ಭುಜ ನನ್ನ ಮಗ 
ಜಯಂತ. ನನ್ನ ಮೂರನೆಯ ಭುಜ ಈ ಎಷ್ಟು (ನನ್ನ ಕಡೆ ಕೈತೋರಿಸಿ), ಇನ್ನು ನಾಲ್ಕನೆಯ 
ಭುಜ....' ಒಂದು ನಿಮಿಷ ಮಾತನ್ನು ನಿಲ್ಲಿಸಿ ಮೌನಕ್ಕೆ ಶರಣಾದರು. ಎಲ್ಲರಿಗೂ, ಆ ನಾಲ್ಕನೆಯ 
ಭುಜ ಯಾರೆಂದು ತಿಳಿಯುವ ಕುತೂಹಲ. ಮೈಯೆಲ್ಲ ಕಿವಿಯಾಗಿ ನಿಂತಿದ್ದರು. ಜಯಂತನೋ, 
ಶಾಂತಾಬಾಯಿಯವರೋ ನೆನಪಿಲ್ಲ "ಸಾಂಗ್‌ ಸಾಂಗ್‌' (ಹೇಳು ಹೇಳು) ಅನ್ನುತ್ತಿದ್ದರು. 
"ನಾಲ್ಕನೆಯ ಭುಜದ ಬಗ್ಗೆ ನಾನೀಗ ಹೇಳುವುದಿಲ್ಲ ಎಂದು ಮಾತು ಮುಗಿಸಿದಾಗ ಸಭೆಯಲ್ಲಿ 
ಗೊಳ್‌ ಎಂಬ ನಗು, ಕರತಾಡನ. 


ಜಿ.ಪಿ.: ಜಿ.ಎಚ್‌.ನಾಯಕ ಅವರನ್ನು ನೀವು ಗೌರವಿಸುವ ರೀತಿ ಅನನ್ಯವಾದದ್ದು ಈ 
ಗೌರವದ ಹಿಂದಿರುವ ಸಂಗತಿಗಳು ಯಾವುವು? 
ವಿಷ್ಣು ಜಿ.ಎಚ್‌. ನಾಯಕರ ನಿಕಟ ಸಂಪರ್ಕ ನನಗೆ ಒದಗಿ ಬಂದದ್ದೇ ತುಸು ತಡವಾಗಿ, 
೮೦ರ ದಶಕಾರಂಭದಲ್ಲಿ ಅದಕ್ಕಿಂತ ಮೊದಲು ನಾನು ದಾಂಡೇಲಿಯಲ್ಲಿರುವಾಗ ಅವರ 
"ಸಮಕಾಲಿನ' "ಅನಿವಾರ್ಯ' ವಿಮರ್ಶಾಕೃತಿಗಳನ್ನು ಓದಿದ್ದೆ ರನ್ನ ಕವಿಯ "ಗದಾಯುದ್ಧದ 
ಒಂದಷ್ಟು ಭಾಗಗಳು ನನ್ನನ್ನು ಹೈಸ್ಕೂಲು ದಿನಗಳಲ್ಲೇ ಆವರಿಸಿಕೊಂಡಿದ್ದವು. ಕವಿ ರನ್ನ ಕಡೆದ 
ಭೀಮಸೇನ ಮತ್ತು “ips ಪಾತ್ರಗಳ ಕುರಿತ ಜಿ.ಎಚ್‌. ನಾಯಕರ ವಿಮರ್ಶೆ ಆ 
ಪಾತ್ರಗಳ ಬಗೆಗಿನ ನನ್ನ ಮೂಲ ಅಭಿಪ್ರಾಯವನ್ನು ಕೆಲಮಟ್ಟಿಗೆ ತಿದ್ದಿತ್ತು. ಹೀಗಾಗಿ ೮೦ರ 
ದಶಕಕ್ಕಿಂತ ಪೂರ್ವದಲ್ಲೂ ಜಿ.ಎಚ್‌.ನಾಯಕ ನನಗೆ ಕೃತಿಗಳ ಮೂಲಕ. 'ಪರಿಚಿತರಿದ್ದರು. ನನ್ನ 
ಹುಲೂಪಿನವರಂಯ ಅಭಿಮಾನವೂ ಇರುತ್ತದಲ್ಲ- ಡುತ ಇದ್ದೇ ಇತ್ತು. ಅವರ ವಿಮರ್ಶೆಯಲ್ಲಿ 
ಸ್ಪಷ್ಟವಾಗಿ ಕಾಣುವ ಶಿಸ್ಥಿಗೆ ನಾನು ಬೆರಗಾಗಿದ್ದೆ ವ್ಯಕ್ತಿಗತ ಸ್ನೇಹದ. ನೆಲೆಯಲ್ಲಿ ನಾವಿಬ್ಬರೂ ಹತ್ತಿರಕ್ಕೆ 
ಬಂದದ್ದು ೧೯ ೮೨ರಲ್ಲಿ ಆ ಸಂದರ್ಭವನ್ನು ಹೇಳಿ ನನಗೆ ಯಾಕೆ ಅವರ ಬಗ್ಗೆ 'ಎಶೇಷವಾದ 
ಗೌರವ ಎಂಬ ಎಚಾರಕ್ಕೆ ಬರುತ್ತೇನೆ. 


ಉತ್ತರ ಕನ್ನಡ ಜಿಲ್ಲೆಯ ಲೇಖಕರು, ಪ್ರಕಾಶಕರು ಮತ್ತು ಪತ್ರಕರ್ತರನ್ನು ಒಂದೇ ವೇದಿಕೆಗೆ 
ತಂದು ಸಾಂಸ್ಕೃತಿಕವಾದಂಥ ಒಂದಷ್ಟು ಜವಾಬ್ದಾರಿಯನ್ನು ಓಿವಂಸಿಸಜೇಕಂದು: "ದಾಂಡೇಲಿಯಿಂದ 
ಅಂಕೋಲೆಗೆ ವರ್ಗವಾಗಿ ಬಂದ ಹೊಸತರಲ್ಲಿ. "ಜಿಲ್ಲಾ “ಲೇಖಕ; ಪ್ರಕಾಶಕ ಹಾಗೂ ಪತ್ರಕರ್ತರ 
ಸಂಘ” ವನ್ನು ಹುಟ್ಟುಹಾಕಿದ್ದ ಗೌರೀಶ ಕಾಯ್ಕಿಣಿ ಅದರ ಅಧ್ಯಕ್ಷರು. ನಾನು ಕಾರ್ಯದರ್ಶಿ. 
ಮ.ಗ.ಶೆಟ್ಟರು ಉಪಾಧ್ಯಕ್ಷರಾಗಿದ್ದರು. ಆ ಸಂಸ್ಥೆ ಆರಂಭದ, ಮೂರುವರ್ಷ ಒಳ್ಳೊಳ್ಳೆ 
ಕಾರ್ಯಕ್ರಮಗಳನ್ನು ನೀಡಿತ್ತು. ಆ ವೇಳೆಗೆ ಹೊನ್ನಾವರದಲ್ಲಿ ಕರ್ನಾಟಕ ಸಾಹಿತ್ಯ ಆಕುಡಮಿ 
ಸಹಯೋಗದೊಂದಿಗೆ-ಸಂಘಟಿಸಿದ, "ವಿಮರ್ಶೆಯಲ್ಲಿ ಸೃಜನಶೀಲತೆ' ಎಂಬ ಎಷಯ ಕುರಿತ 


ರಾಘವೇಂದ್ರ ಪ್ರಕಾಶನ ೨೭ 


ಎರಡು ದಿನಗಳ ವಿಚಾರ ಸಂಕಿರಣವೂ ಒಂದು. ಆ ವಿಚಾರ ಸಂಕಿರಣದ ಉದ್ಭಾಟಕರಾಗಿ 
ಕಾಯ್ಕಿಣಿಯವರೂ ಸಮಾರೋಪ ಭಾಷಣಕಾರರಾಗಿ ಜಿ.ಎಚ್‌.ನಾಯಕರೂ ಭಾಗವಹಿಸಿದ್ದರು. 


ಜಿ.ಎಚ್‌.ನಾಯಕರ ಅಂದಿನ ಮಾತು ನನ್ನ ಜೀವಮಾನದಲ್ಲಿ ಗಾಢವಾಗಿ ಪ್ರಭಾವಿಸಿದ 
ಕೆಲವೇ ಕೆಲವು ಭಾಷಣಗಳಲ್ಲಿ ಒಂದಾಗಿದೆ. ನನ್ನ ಅನೇಕ ಸಿದ್ಧ ನಂಬಿಕೆಗಳನ್ನು ಅದು ಬುಡಮೇಲು 
ಮಾಡಿತ್ತು. ಹೊನ್ನಾವರದ ನ್ಯೂ ಇಂಗ್ಲಿಷ್‌ 'ಸ್ಕೂಲ್‌ ಸಭಾಂಗಣದಲ್ಲಿ "ನಡೆದ ಈ ವಿಚಾರ 
ಸಂಕಿರಣದಲ್ಲಿ ನೂರ್ಕಾಲ ನಿಲ್ಲುವಂಥ ಅನುಭವವನ್ನು ಜಿಲ್ಲೆಯ ಸಾಹಿತಿಮಿತ್ರರಿಗೆ ಅವರು 
ನೀಡಿದ್ದರು. ಆ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಸಾಹಿತ್ಯಾ ಸಕ್ಕರನ್ನು  ಪ್ರಭಾವಿಸಿದ್ದರು. 


ಅಂದಿನ ಅವರ ಭಾಷಣದ ಆರಂಭ ಸ್ಥೂಲವಾಗಿ ಹೀಗಿತ್ತು: "ಕಳೆದ ಸುಮಾರು ಇಪತ್ತು 
ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಅಷ್ಟೊ ಇಷ್ಟೊ ಸಾಧನೆ ಮಾಡಿಕೊಂಡಿದ್ದೇನೆ. ವ್ರ 
ಕಾಲಾವಧಿಯಲ್ಲಿ ನನ್ನ ತುಲೂಕಿಗೆ ( ಅಂಕೋಲ) 'ಬಹಳಷ್ಟು ಸಲ ಬಂದು ಹೋದದ್ದೂ ಇದೆ. 
ಆದರೆ, ಇಂಥ ಒಂದು. ಗಂಭೀರ ಎನ್ನಬಹುದಾದ ಸಾಹಿತ್ಯಿಕ ಬರ್ಚಿಗೆ ನನ್ನ ಜಿಲ್ಲೆ ನನ್ನನ್ನು ಆಮಂತ್ರಿಸಿ 
ಬಳಸಿಕೊಂಡದ್ದು ಇದೇ ಮೊದಲು. ಕೆ ರೀತಿ ಯಲ್ಲಿ ಈ ಜಿಲ್ಲೆಯವನಾಗಿಯೂ ಈ ಜಿಲ್ಲೆಯ 
ಸಾಹಿತ್ಯವಲಯಕ್ಕ ಅಪರ ಚಿತನಂತಿದ್ದ ನನ್ನನ್ನು ಕರೆದು ಪರಿಚಯಿಸಿದ ಎಷ್ಟುನಾಯ್ಕರ 
ಪ್ರೀತಿ-ವಿಶ್ವಾಸ ದೊಡ್ಡದು... ಇತ್ಯಾದಿ. 

ಆನಂತರದ ಒ ಜಗಗಳಲ್ಲಿ ನಾನು ಸಂಘಟಿಸಿದ ಕಾರ್ಯಕ್ರಮಗಳಿಗೆ ಜಿ.ಎಚ್‌. ನಾಯಕರನ್ನು 
ಉದ್ದಾಟಕರಾಗಿಯೋ, ಅತಿಥಿಯಾಗಿಯೋ, ಅಧ್ಯಕ್ಷರಾಗಿಯೋ ಆಮಂತ್ರಿಸುತ್ತಲೇ ಇದ್ದೆ ಅವರೂ. 
ಪ್ರೀತಿಯಿಂದ ಪಾಲ್ಗೊಳ್ಳುತ್ತಲೇ ಇದ್ದರು. 


೧೯೯೭ ಡಿಸೆಂಬರ್‌ ತಿಂಗಳಲ್ಲಿ (೨೮,೨೯ ೩೦) ರಾಘವೇಂದ್ರ ಪ್ರಕಾಶನವು- ತನ್ನ 
ಬೆಳ್ಳಿಹಬ್ಬದ ಅಂಗವಾಗಿ ರಾಜ್ಯ ಮಟ್ಟದ. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅಯೋಲೆಯಲ್ಲಿ 
(ಅಂಬಾರಕೊಡ್ಪು ಸಂಘ 'ಟಿಸಿದಾಗ ಆ ' ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಜಿ.ಎಚ್‌. ನಾಯಕರು. 
ವಹಿಸಿಕೊಳು ವಂತೆ ಒಪಿಸುವಲ್ಲಿಯೂ ಯಶಸ್ವಿ ಯಾಗಿದ್ದೆ ವಿಸ ದಾರಿಯಲ್ಲಿ ನನಗೆ 
ಅವರಷ್ಟು ಎತ್ತ ತ್ತರಕ್ಕೆ ಏರಲು ಸಾಧ್ಯವಾಗಿಲ್ಲ ಆದರೆ ಮನುಷ್ಯರಾಗಿ ನಾವಿಬ್ಬರೂ ಕೆಲವು ಸಮಾನ 
ನಂಬಿಕೆಗಳನ್ನು ಹೊಂದಿರುವ ಕಾರಣ ಬಹುಶಃ ನಮ್ಮ ಸಂಬಂಧ ನಿಕಟವೂ ಆತ್ಮೀಯವೂ ಆಗಿರಲು 
ಸಾಧ್ಯವಾಗಿರಬೇಕು. 


ಇನ್ನು ನಿಮ್ಮ ಪ್ರಶ್ನೆಯಲ್ಲಿ ಜಿ.ಎಚ್‌. ನಾಯರನ್ನು ನಾನು ಗೌರವಿಸುವ ರೀತಿ 
"ಅನನ್ಯ' ವಾದದ್ದು ಎಂಬ ಒಂದು ಪದ ಸೇರಿಕೊಂಡಿದೆ. ಅದಕ್ಕೆ ಅವರು ಸಾರ್ವಜನಿಕ ಬದುಕಿನಲ್ಲಿ 
ಕಾಪಾಡಿಕೊಂಡು" ಬಂದ ಶುದ್ಧಚಾರಿತ್ರ ತ್ರ್ಯ ಕಾರಣವೇ ಹೊರತು, ನಾನಾಗಿ ಅವರಿಗೆ ನೀಡಿದ 
ಬೋನಸ್‌ಮಾರ್ಕ್‌ ಅಲ್ಲ ನನ್ನ ಓದು ಮತ್ತು ಅನುಭವದ ಮಿತಿಯಲ್ಲಿ ಲ್ಲ ಯಾವುದನ್ನೆಲ್ಲ ಬದುಕಿನ 
ಪರಮೋಚ್ಚ ಆದರ್ಶಗಳೆಂದು ನಂಬಿರುವೆನೋ ಅವೆಲ್ಲವೂ ನನಗೆ ಜಿ.ಎಚ್‌. ನಾಯಕರ 
ಬದುಕಿನಲ್ಲಿ. ಕಾಣಲು ಸಾಧ್ಯವಾಗಿದೆ. "ಜಾತಿ ಮತ್ತು "ಧರ್ಮ'ಗಳ ವಾಸನೆಯೆಂದರೆ ನನಗೆ 
ಆಗದು. ಚೂರೂ ಕಸೂರಿಲ್ಲದ ತಮ್ಮ "ಜಾತ್ಯತೀತ ಧರ್ಮನಿರಪೇಕ್ಟ ನಿಲುವು-ನಂಬಿಕೆಗಳ 
ಮೂಲಕ ಜಿ.ಎಚ್‌. ನಾಯಕ ಇಡೀ ನಾಡಿಗೆ " ಮಾದರಿ ಮನುಷ್ಯ ಅನ್ನಿಸಿಕೊಂಡಿದ್ದಾರೆ ಎಂಬುದು 


೨೮ ರಾಘವೇಂದ್ರ ಪ್ರಕಾಶನ 


ನನ್ನ ನಂಬಿಕೆ. ಪ್ರಜಾಪ್ರಭುತ್ವ ವನ್ನು ಒಪ್ಪಿಕೊಂಡಿರುವ ಭಾರತಕ್ಕೆ ನಮ್ಮ ಸಂವಿಧಾನವೇ ನಿಜವಾದ 
ಧರ್ಮಗ್ರಂಥ, ಉಳಿದ ಧರ್ಮಗ್ರಂಥಗಳೇನಿದ್ದರೂ ಅವರವರ ಮನೆಯಲ್ಲಿ ಎಂಬ ಅವರ 
ನಿಲುವು, ನನ್ನ ಸಾರ್ವಜನಿಕ ಬದುಕಿನಲ್ಲಿ ಪ್ರತಿಪಾದಿಸುತ್ತ ಬಂದ ನನ್ನ ನಿಲುವೂ ಆಗಿದೆ. 

ಹಿಂದೂಗಳಿಗೆ ದೀಪಾವಳಿ, ಕ್ರಿಶ್ಚಿಯನ್ನರಿಗೆ ಕ್ರಿಸ್‌ಮಸ್‌, ಮುಸ್ಲಿಂರಿಗೆ ಬಕ್ರಿದ್‌ ಮುಂತಾದ 
ಹಲವು ಹಬ್ಬಗಳಿವೆ. ಆದರೆ ಜಿ.ಎಚ್‌. ನಾಯಕರ ಮನೆಯಲ್ಲಿವರ್ಷಕ್ಕೆ ಮೂರೇ ಹಬ್ಬ ಆ ದಿನಗಳು 
ಎಂದರೆ, ಆಗಸ್ಟ್‌ ೧೫, ನವೆಂಬರ್‌ ೧ ಮತ್ತು ಜನವರಿ ೨೬. ನಮ್ಮ ಸಂವಿಧಾನ ತನ್ನೊಳಗಿಟ್ಟು- 
ಕೊಂಡಿರುವ 'ಸೆಕ್ಯುಲರ್‌' ಪದಕ್ಕೆ ಇದಕ್ಕಿಂತ ದೊಡ್ಡಗೌರವ ಯಾವ ಮನೆಯಲ್ಲಿಸಿಕ್ಕೀತು?... 

ಸಾಮಾಜಿಕ ನ್ಯಾಯಕ್ಕಾಗಿ ಅವರೂ ಅವರ ಬಾಳಸಂಗಾತಿ ಮೀರಾನಾಯಕರೂ ಸೇರಿ 
ನಡೆಸುತ್ತಾ ಬಂದ ಹೋರಾಟದಿಂದಲೂ ನಾನು ಪ್ರಭಾವಿತನಾಗಿದ್ದೇನೆ. ವರದಕ್ಷಿಣೆ ಕೊಂಡ 
ಮನೆಯ ಮದುವೆಗೆ ಕಾಲಿಡದ ಅವರ ನ್ಯಾಯನಿಷ್ಠೆಗೆ ಕೂಡ ತಲೆಬಾಗುತ್ತೇನೆ. ತಾನು ನಂಬಿದ 
ತತ್ವಾದರ್ಶನಗಳನ್ನು ಬಲಿಕೊಡಬೇಕಾದೀತೆಂಬ ಒಂದೇ ಒಂದು ಕಾರಣಕ್ಕೆ, ಅವರು ತಮ್ಮನ್ನು 
ಹಾಕಾ ಬಂದ ಎತ್ತರೆತ್ತರದ ಸ್ಥಾನಮಾನಗಳನ್ನು ನಯವಾಗಿಯೇ ನಿರಾಕರಸಿದ್ದನ್ನು ನಾನು 
ಬಲ್ಲೆ ಸೀಮಿತ ಆದಾಯದಲ್ಲೂ ಹಲವು ಬಡವಿದ್ದಾ ರ್ಥಿಗಳಿಗೆ ಆಶ್ರಯಕೊಟ್ಟು ಬೆಳಸಿದ ನಿಜ 
ಮನುಷ್ಯ ಜಿ.ಎಚ್‌.ನಾಯಕ: "ಸಮತಾ ವೇದಿಕೆಯನ್ನು ಕಟ್ಟಿಕೊಂಡು, ನಿರಂತ ತರ ಹೋರಾಟ 
ಮಾಡುತ್ತಲೇ ಬಂದ ಪತ್ನಿಯ ಕೆಲಸಕ್ಕೆ ಸೆ ತಮ್ಮಿಂದಾಗಿ ಎಲ್ಲೂ  ಅಡೆತಡೆಯಾಗದಣೆ ಎಚ್ಚರ ವಹಿಸಿದ 
ಶುದ್ಧ ಸಂಗಾತಿ. ಮನುಷ್ಯ ಸಂಬಂಧಕ್ಕಾಗಿ ಯಾವಾಗಲೂ 'ಹಾತೊರೆಯುವ ಹೃದಯವಂತ. ಪೆನ್ನು 
ಓಡಿದಾಗ 1.11. ವಿಮರ್ಶಕ. ಪೆನ್ನು ಬಿಟ್ಟು ಮಾತಿಗೆ ಜೀ ಆತ್ಮೀಯತೆಯನ್ನು 
ತಟ್ಟೆಯಲ್ಲಿಟ್ಟ ಭಾವನೆಗಳನ್ನು ಹಂಚಿಕೊಳ್ಳುವ ಹೃ ದಯವಂತ. 


ಇಂಥ ವ್ಯಕ್ತಿಯನ್ನು ಗೌರವಿಸದೆ ಇನ್ನೇನು ಮಾಡಲಿ? ಒಬ್ಬ ಲೇಖಕನಾಗಿ-ವಿಮರ್ಶಕನಾಗಿ 
ಜಿ.ಎಚ್‌. ಜರು ದಾಖಲಿಸಿದ ಚಜುತ್ತ (Integrity) ನಿಜಕ್ಕೂ ಅನನ್ಯ. ಸಾರ್ವಜನಿಕ 
ಬದುಕಿನ ಇನುಳಿದ ಎಲ್ಲ ಹಂತಗಳಲ್ಲೂ ಅವರು ನಂಬಿದ- ಪ್ರತಿಪಾದಿಸಿದ ಮ ನಂಬಿಕೆಗಳೂ 
ಅನನ್ಯ ಮತ್ತು ಆರೋಗ್ಯಪೂರ್ಣ. ಹೀಗೆ ಎಲ್ಲಿಯೂ ತೋಲ ತಪ್ಪದ ಅವರ ಒಟ್ಟಾರೆ 
ಜಮುಖೀ ಬದುಕಿನ ರೀತಿಯೇ ಅನನ್ಯ ಆಗಿರುವಾಗ ಅವರಿಂದ ಬಹಳಷ್ಟು ಕಲಿತ ನನಗೆ 
ಅವರ ಬಗ್ಗೆ "ಅನನ್ಯ' ಎನ್ನಬಹುದಾದಂಥ ಗೌರವ ಖಂಡಿತ ಇದೆ. 
ಜಿ.ಪಿ. ನಿಮ್ಮ ಮೇಲೆ ಪ್ರಭಾವ ಬೀರಿದ ಇತರ ವ್ಯಕ್ತಿಗಳು ಯಾರು? 
ವಿಷ್ಣು ನನ್ನ ಮೇಲೆ ಪ್ರಭಾವ ಬೀರಿದ ಇನುಳಿದ ವಕ್ತಗಳಲ್ಲಿ ನನ್ನ ಅವ್ವನಿಗೇ ಪರಮೋಚ್ಚ 
ಸ್ಥಾನ. ಹೆಚ್ಚೇನೂ. ಓದಿರದ, ಆದರೆ ಸಾಮಾಜಿಕ ನ್ಯಾಯಕ್ಕಾಗಿ ಸದಾ ಹಂಬಲಿಸುತ್ತಾ, -ತನ್ನ 
ಮಿತಿಯಲ್ಲಾದರೂ ಹೋರಾಟ ಮಾಡುತ್ತಾ ಬಂದ-ನನ್ನ ಭಾವನಿಗೆ ಎರಡನೆಯ ಸ್ಥಾನ, ಕನ್ನಡ 
ಸಾಹಿತ್ಯದ " ಸ್ವಾದ ಎಂಥದ್ದು ಎಂಬುದನ್ನು "ನನಗೆ ತೋರಿಸಿಕೊಟ್ಟ- ನನ್ನ ಹೈಸ್ಕೂಲು ದಿನಗಳ ಕನ್ನಡ 
ಅಧ್ಯಾಪ ಪಕರಾಗಿದ್ದ ವಂದಿಗೆಯ ಜಿ.ಜೆ. ನಾಯಕ ಮಾಸ್ತರ (ಎ.ಜೆ. ಜಾಯಾ ತಮ್ಮ ಪ್ರಭಾವ ನನ್ನ 
ಮೇಲೆ ಆದುದಿದೆ. ಕನ್ನಡ ನಾಡು-ನುಡಿಗಳ ವಿಚಾರದಲ್ಲಿ ಅಖಂಡ ಅಭಿಮಾನ ಉಕ್ಕುವಂತೆ 
ಮಾಡಿದ ಹಿರಿಯ 'ಜೇತನ ಅ. ನ.ಕೃಷ್ಣರಾಯರ ಬದುಕು-ಬರಹಗಳು ನನ್ನ ಮೇಲೆ 


ರಾಘವೇಂದ್ರ ಪ್ರಕಾಶನ ೨೯ 


ಪ್ರಭಾವಬೀರಿವೆ. ನಾನು ಹೈಸ್ಕೂಲಿನ ಎಂಟನೆಯ ತರಗತಿಯಲ್ಲಿ ಅಂಕೋಲೆಗೆ ಬಂದಿದ್ದಾಗಿನ 
ಅವರು ಮಾಡಿದ ಭಾಷಣ ಕೇಳಿದ ಮೇಲೆ, ಅವರ ಫ್ಯಾನ್‌ ಆಗಿಬಿಟ್ಟಿದ್ದೆ ನನ್ನ ಉಡುಪಿನ ಮೇಲೂ 
ಅವರ ಪ್ರಭಾವ ಆಗಿದ್ದಿದೆ. ಶಿಸ್ತು ಮತ್ತು ಸನ್ನಡತೆಯ ವಿಚಾರ ಬಂದಾಗ ನನಗೆ ಯಾವಾಗಲೂ 
ಹಾ.ಮಾ.ನಾಯಕ ನೆನಪಾಗುತ್ತಾರೆ. ಸಮಯ ಪ್ರಜ್ಞೆ ನನ್ನಲ್ಲಿ ಇದ್ದರೆ ಅದು ದಿನಕರ ದೇಸಾಯಿ 
ಮತ್ತು ಹಾ.ಮಾ.ನಾಯಕರ ಪ್ರಭಾವದಿಂದಾಗಿಯೇ. 

ವಯಸಿನಲ್ಲಿ ನನಗಿಂತ ಕಿರಿಯರಾಗಿದ್ದರೂ, ಖಚಿತವೆನ್ನಬಹುದಾದ ತಮ್ಮ ನಿಲುವು- 
ನಂಬಿಕೆಗಳ ಮೂಲಕ ಹಾಗೂ ಪಾರದರ್ಶಕವಾದ ವ್ಯಕ್ತಿತ್ವದ ಮೂಲಕ ಇತ್ತೀಚಿನ ಒಂದೆರಡು 
ದಶಕಗಳಿಂದ ನನ್ನನ್ನು ಬಹುವಾಗಿ ಪ್ರಭಾವಿಸಿದ ಇನ್ನೋರ್ವ ವ್ಯಕ್ತಿ ಬರಗೂರು ರಾಮಚಂದ್ರಪ್ಪ 
ಅವರ ಬರವಣಿಗೆಯನ್ನೂ ಕೂಡ ನಾನು ಬಹಳ ಇಷ್ಟಪಡುತ್ತೇನೆ. 


ಜಿ.ಪಿ: ನಿಮ್ಮ ಜಿಲ್ಲೆಯೇ ನಿಮ್ಮ ಬದುಕು, ಹೋರಾಟ, ಅಸ್ತಿತ್ವ ಎಲ್ಲದರ ಭೂಮಿಕೆ. 
ಜಿಲ್ಲೆಯ ಹಲಬಗೆಯ ಹೋರಾಟಗಳ ಭಾಗವೇ ಆಗಿ ಬೆಳೆದವರು ನೀವು. ನೀವು ಬಹಳ ಮುಖ್ಯ 
ಎಂದುಕೊಳ್ಳುವ ಸಾಮಾಜಿಕ ರಾಜಕೀಯ-ಹೋರಾಟಗಳು ಯಾವುವು? ನೀವು ಅದರಲ್ಲಿ 
ಹೇಗೆ ಪಾಲ್ಗೊಂಡಿದ್ದೀರಿ? 

ಎಷ್ಟು ನನ್ನ ಜಿಲ್ಲೆಗೆ ಸೀಮಿತಗೊಳಿಸಿ ಹೇಳಬಹುದಾದರೆ, ಇಲ್ಲಿ ನಡೆದ ಅತಿ 
ಮುಖ್ಯವಾದ ಎರಡು ಯೋರಾಬಗಳಿವೆ: ಮೊದಲನೆಯದು "ಅಸ್ತಿತ್ವ'ಕ್ಕಾಗಿ ನಡೆದ ಸ್ವಾತಂತ್ರ್ಯ 
ಹೋರಾಟವಾದರೆ, ಎರಡನೆಯದು "ಅನ್ನಕ್ಕಾಗಿ ನಡೆಸಿದ ರೈತ ಜನಾಂದೋಲನ. ನಾನು 
ಎರಡನೆಯ ಹೋರಾಟದ ಉತ್ತರಾರ್ಧದಲ್ಲಿ ತೊಡಗಿಸಿಕೊಂಡವನು. ದಿನಕರ ದೇಸಾಯಿ 
ಮತ್ತು ಪಿಕಳೆಯವರ ಬಗ್ಗೆ ಬರೆಯುವಾಗ ಆ ಕುರಿತಾದ ಒಂದಷ್ಟು ವಿವರಗಳು 
ಬಂದಿರುವುದರಿಂದ ಮತ್ತೆ ಬೆಳೆಸುವುದಿಲ್ಲ ಅನಂತರ ನಾನು ಪ್ರಜ್ಞಾಪೂರ್ವಕವಾಗಿ 
ತೊಡಗಿಸಿಕೊಂಡ ಎರಡು ಜನಾಂದೋಲನಗಳಿವೆ. ಒಂದು, ಸರಾಯಿ ಮತ್ತಿತರ ದುರಭ್ಯಾಸಗಳ 
ವಿರೋಧಿ ಹೋರಾಟ. ಇನ್ನೊಂದು ಕೋಮು ವಿರೋಧಿ ಅಂದೋಲನ. 


ಸಾಹಿತ್ಯಿಕವಾಗಿಯೋ, ರಂಗವ್ಯಾಕರಣದ ದೃಷ್ಟಿಯಿಂದಲೋ ಮುಖ್ಯಕೃತಿಗಳ ಸಾಲಿನಲ್ಲಿ 
ನಿಲ್ಲದೆ ಹೋದರೂ ನಮ್ಮ ಜಿಲ್ಲೆಯ ಜನಜಾಗೃತಿಗೆ ಕಾಲೋಚಿತವಾಗಿ ಸಂದ ನನ್ನ ಒಂದಷ್ಟು 
ನಾಟಕಗಳಿವೆ. ಸರಾಯಿ ಸೂರಪ್ಪ ಒಂದು ಹನಿ ರಕ್ತ ಇತ್ಯಾದಿ. ನಮ್ಮ ಜಿಲ್ಲೆಯ ಬೇರೆ ಬೇರೆ 
ತಾಲೂಕುಗಳ ಗ್ರಾಮೀಣ ಭಾಗಗಳಲ್ಲಿ ಈ ನಾಟಕಗಳ ಮೂಲಕ ನಾವು ಜನಜಾಗೃತಿಯ ಕೆಲಸ 
ಮಾಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರಾಯಿ ಎರೋಧಿ ಆಂದೋಲನಕ್ಕೆ ನಮ್ಮ ಹಾಲಕ್ಕಿ 
ಒಕ್ಕಲು ಸಮಾಜದ ಮಹಿಳೆಯರನ್ನು ಬೀದಿಗೆ ಎಳೆದು ತಂದದ್ದೇ, ನಾನು ಬರೆದು ಆಡಿಸಿದ 
'ಸಾರಾಯಿ ಸೂರಪ್ಪ ನಾಟಕ. ನನ್ನ ತಮ್ಮ ಅನಂತ ನಾಯ್ಕ ಹಾಗೂ ಆತ ಅಲಭ್ಯನಿದ್ದ 
ಸಂದರ್ಭದಲ್ಲಿ ನನ್ನ ಅಳಿಯ ಉಮೇಶ ನಾಯ್ಕ(ಈಗ ನನ್ನ ಮಗಳು ಭಾರತಿಯ ಗಂಡ) 
ಸರಾಯಿ ಸೂರಪ್ಪನ ಪಾತ್ರ ನಿರ್ವಹಿಸುತ್ತಿದ್ದರು. ನನ್ನ ಇನ್ನೊಬ್ಬ ತಮ್ಮ ರಾಮಾನಾಯ್ಕ, ನಾನು, 
ನನ್ನ ಅಕ್ಕನ ಇನ್ನೊಬ್ಬ ಮಗ ರಮೇಶ ನಾಯ್ಕ-ಹೀಗೆ ಕುಟುಂಬವೇ ಈ ಸರಾಯಿ ವಿರೋಧಿ 
ಆಂದೋಲನದಲ್ಲಿ ತೊಡಗಿಸಿಕೊಂಡದ್ದಿದೆ. 


೩೦ ರಾಘವೇಂದ್ರ ಪಕಾಶನ 


ಅಂಕೋಲೆಯಲ್ಲಿ ಕಳೆದ ಸುಮಾರು ೬೦ ವರ್ಷಗಳಿಂದ ವೈದ್ಯಕೀಯ ಮತ್ತಿತರ 
ಸೇವೆಗೆಂದು ತೊಡಗಿಸಿಕೊಂಡ-ಕೇರಳ ಮೂಲದ "ಕ್ರಿಸ್ತಮಿತ್ರ ಆಶ್ರಮ' ಎಂಬ ಸಂಸ್ಥೆಯಿದೆ. ಆ 
ಸಂಸ್ಥೆಯ ಮುಖ್ಯ ಸ್ಪರಾದ ಡಾ.ಕೆ.ಎಂ.ಸಾಮ್ಯುವೆಲ್‌, ಅವರ 'ಆಸತ್ರೆಯ ತಜ್ಞ "ಸರ್ಜನ್ನರು 
ಆಡಳಿತ ಅಧೀಕ್ಷರೂ. ಆಗಿದ್ದ ಡಾ.ಪಿ.ಟಿ. ಅಬ್ರಾಹಂ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ 
ಒಬ್ಬರಾದ ಜೋಗಿ ಬೀರಣ್ಣ ನಾಯಕ, ಹಿರಿಯ ಪತ್ರಕರ್ತ ಅಮ್ಮೆಂಬಳ ಆನಂದ, ಹಿರಿಯ 
ಸಾಮಾಜಿಕ ಹೋರಾಟಗಾರರಾದ ಶಂಕರ ಕೇಣಿ. ಬಹಿನಾಯಕೆ ಶಾಂತಾರಾಮ ನಾಯಕ 
ಮುಂತಾದವರು ಈ ಆಂದೋಲನದ ಸಕ್ರಿಯ ಸದಸ್ಯರಿದ್ದರು. 


ಬಾಬರಿ ಮಸೀದಿ ದ್ವಂಸ ಪ್ರಕರಣ ನಡೆದಾಗ, ನಾವು ಏನಾದರೂ ಮಾಡಲೇ- 
ಬೇಕೆನಿಸಿತು. ಆಗ ಅಂಕೋಲಾ ತಹಸೀಲದಾರರಾಗಿ ಐ.ಎ.ಎಸ್‌. ಪ್ರೊಬೆಶನರಿ ಅಧಿಕಾರಿ 
ಎಲ್‌.ಕೆ.ಅತೀಕ್‌ ಆಗಮಿಸಿದ್ದರು. ಸರಕಾರದಿಂದ ಅವರಿಗೊಂದು ಸುತ್ತೋಲೆಯೂ ಇತ್ತು. 
ಅದನ್ನೆ ನೆಪಮಾಡಿಕೊಂಡು, ನಾವು ಅಂಕೋಲೆಯಲ್ಲಿ ಕೋಮು ಸೌಹಾರ್ದ "ಬೀದಿ' 
ಕವಿಗೋಷ್ಠಿ ಏರ್ಪಡಿಸಿದೆವು. ಅಂಕೋಲೆಯ ನಿರಂತರ ಹೋರಾಟದ ಕುರುಹಾದ 
ರುಂಡಾಕಟ್ಟೆಯ ಮೇಲೆಯೇ ನಮ್ಮ ಬೀದಿ ಕವಿಗೋಷ್ಠಿ ಹಾಗೂ ನಾಟಕ ಆರಂಭವಾದದ್ದು 


"ಒಂದು ಹನಿ ರಕ್ತ' ಆಗ ನಾನು ಬರೆದು ಆಡಿಸಿದ ನಾಟಕ. ಅರ್ಧತಾಸು ಸಮಯ 
ಬೇಡುವ ನಾಟಕ ಅದು. ರಂಗದ ಮೇಲೂ ಪ್ರಯೋಗಿಸಬಹುದು, ಬೀದಿ ನಾಟಕವಾಗಿಯೂ 
ಆಡಬಹುದು ಎಂಬಂತಿರುವ ನಾಟಕ. ಬರೆಯುವಾಗಲೇ ಆ ಎಚ್ಚರ ವಹಿಸಿದ್ದೆ ಕಾರವಾರದಿಂದ 
ಭಟ್ಕಳವರೆಗೆ, ಶಿರ್ಸಿಯಿಂದ ದಾಂಡೇಲಿಯವರೆಗೆ ಎಲ್ಲಕಡೆ ಅದರ ಪ್ರಯೋಗಗಳಾದವು. 


ಇದಕ್ಕಿಂತಲೂ ಮೊದಲು ಗೋಕಾಕ ಚಳವಳಿ ಎದುರಾಗಿತ್ತು. ಅಂಕೋಲೆಯಲ್ಲಿ 
ಎ.ಜೆ ನಾಯಕ ನೇತೃತ್ವದಲ್ಲಿ ೨೧ ದಿನಗಳ ಸರದಿ ಉಪವಾಸ ಸತ್ಯಾಗ್ರಹ ನಡೆಸಿದ್ದವು. 
ಒಂದೊಂದು ದಿನ ಒಂಧೂಂಧು ಹಳ್ಳಿಯ ಜನರು ಬಂದು ಧರಣಿ ಕುಳಿತುಕೊಳ್ಳಬೇಕೆಂಬ 
ನಿಯಮ ಮಾಡಿದ್ದರಿಂದ ಹಳ್ಳಿಹಳ್ಳಿಗಳಿಂದ ಜನ ಬಂದು ಸೇರಿದ್ದರು. ಖರ್ಚಿಗಾಗಿ ಧರಣಿ 
ನಡೆಯುತ್ತಿದ್ದ ಮಂಟಪದ ಮಂದೆ ಕಾಣಿಕೆ ಡಬ್ಬಿ ಇಡಲಾಗಿತ್ತು. ಈ ಚಳವಳಿಯ ಲೆಕ್ಕಾಚಾರ 
ನೋಡಿಕೊಳ್ಳುವ ಹೆಚ್ಚುವರಿ ಹೊಣೆ ನನಗಿತ್ತು. ಧರಣಿಯ ಮುಕ್ತಾಯದ ದಿನ ಗಾಂಧಿ 
ಮೈದಾನದಲ್ಲಿ ಸಭೆ ನಡೆಸಿ ಲೆಕ್ಕಪತ್ರವನ್ನೂ ಒಪ್ಪಿಸಿದೆವು. 

ನನ್ನ ಜಿಲ್ಲೆಯಲ್ಲಿ ನಡೆದ ಇನ್ನೊಂದು ಉಲ್ಲೇಖನೀಯ ಹೋರಾಟ ಪರಿಸರ ರಕ್ಷಣೆಗೆ 
ಸಂಬಂಧಿಸಿದ್ದು 'ಮೊದಲು ME ಸೊರಬ ಎಂಬ ಧೀರ ಮಹಿಳೆಯ ಮುಂದಾಳತ್ತ 
ಇತ್ತು ಅದಕ್ಕೆ. ರಸ್ತ ಅಪಘಾತದಿಂದ ಅಕಾಲ ಮರಣ ಸಂಭವಿಸಿದ ಮೇಲೆ, ನನಗೆ 
ಆತ್ಮೀಯರಾದ ಮತ್ತು ಸದಾಕಾಲ ನನ್ನ ಹಿತೈಷಿಗಳಾದ ಅಮ್ಮೆಂಬಳ ಆನಂದ (ಪತ್ರಿಕಾ 
ಅಕಾಡೆಮಿ, ಖಾದ್ರಿ ರಾಮಣ್ಣ ಪುರಸ್ಕಾರ ಪಡದ. ಹಿರಿಯ ಪತ್ರಕರ್ತ) ಅದರ ಅಧ್ಯಕ್ಷರಾದರು. 
ನಾನು ಈ ಹೋರಾಟಕ್ಕೆ ನೈತಿಕ ಬೆಂಬಲ ನೀಡುತ್ತ, ಅಗತ್ಯವಿದ್ದಲ್ಲಿ ಮಾತ್ರ ಹೋಗುತ್ತಿದ್ದೆ ಈ 
ಪರಿಸರ ಸಂರಕ್ಷಣಾ ವೇದಿಕೆಯಲ್ಲಿ ಧರ್ಮದ ಅಮಲು ತುಂಬಿಕೊಂಡವರ ದರಬಾರೂ ; ಸಾಕಷ್ಟು 
ಜೋರಾಗಿಯೇ ಇತ್ತು. ಅವರು 'ಬಹಳ ಬುದ್ಧಿವಂತಿಕೆಯಿಂದ ಪರಿಸರ ಆಂದೋಲನದ ಹೆಸರಲ್ಲಿ 


ರಾಘವೇಂದ್ರ ಪ್ರಕಾಶನ ೩೧ 


ಬೇರೊಂದೇ ಆಂದೋಲನ ಶುರುಹಚ್ಚಿಕೊಂಡದ್ದು ಆಗಾಗ ನನ್ನ ಕವಿಗೆ eps 
ಒಂದಷ್ಟು ಅಂತರದಲ್ಲಿ ನಿಂತು, ಅಗತ್ಯವಿದ್ದಲ್ಲಿ. ಮಾತ್ರ ಅದರಲ್ಲಿ ಭಾಗವಹಿಸುತ್ತಿ 


ಸಾಕ್ಷರತಾ ಆಂದೋಲನದಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆ Mev ಜಿಲ್ಲೆಯೆಂಬ 
ಕಾರಣಕ್ಕಾಗಿ ೨೦೦೬ರಲ್ಲಿ "ಸತ್ಯನ್‌ "ತ್ರ ರಾಷ್ಟ್ರೀಯ ಪ್ರಶಸ್ತಿ ನನ್ನ ಉತ್ತರ ಕನ್ನಡ ಜಿಲ್ಲೆಗೆ 
ಬಂದಿದೆ. ನಮ್ಮ ರಾಜ್ಯದಲ್ಲಿ ೧೯ ೯೩ ರಲ್ಲಿ ಚರೇಭವಾಚ ಹಾ pe ಆಂದೋಲನ ಈಗಲೂ 
"ಮುಂದುವರಿಕೆ ಶಿಕ್ಷಣ ಎಂಬ ಹೆಸರಿನಲ್ಲಿ ಮುಂದುವರಿದೇ ಇದೆ. ಉತ್ತರ ಕನ್ನಡ ಜಿಲ್ಲೆ ಇನ್ನೂ 
ಕೆಲವೇ ತಿಂಗಳಲ್ಲಿ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಜಿಲ್ಲೆಯೆಂಬ ಹೆಗಳಿಕ ಪಾತ್ರವಾಗಲಿದೆ. 
ಇದನ್ನು ನಿಜವಾದ ಅರ್ಥದಲ್ಲಿ ಜನಾಂದೋಲನವಾಗಿಸಿದವರು ನಾವು. ಸದ್ರಿ ಆಂದೋಲನದಲ್ಲಿ 
ಮೊದಲನೆಯ ದಿನದಿಂದಲೇ . ತೊಡಗಿಸಿಕೊಂಡ ನಾನು ಈಗ ಜಿಲ್ಲಾ ಮತ್ತು ರಾಜ್ಯಮಟ್ಟದ 
ಸಾಕ್ಷರತಾ ಮಿಷನ್‌ ಆಡಳಿತ ಮಂಡಳಿ ಸದಸ್ಯನಾಗಿದ್ದೇನೆ. 


ಸಾಕ್ಷರತಾ ಆಂದೋಲನದ ಪರಿಕಲ್ಪನೆಯನ್ನು ಮನೆ ಮನೆಗೆ ತಲುಪಿಸುವುದಕ್ಕಾ ಗಿಯೇ 
ಇರುವಂಥ * "ವಾತಾವರಣ ನಿರ್ಮಾಣ ಸಮಿತಿ'ಯ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದೆ. 
೪೫ ಕಲಾತಂಡಗಳನ್ನು ಕಟ್ಟಿ ಜಿಲ್ಲೆಯ ಒಂದು ಹಳ್ಳಿಯನ್ನೂ ಬಿಡದೆ ಸುತ್ತಾಡಿದೆ. ಈ 
ಆಂದೋಲನದ ತರಬೇತಿ ಸಮಿತಿ ಅಧ್ಯಕ್ಷರಾಗಿ ಎ.ಜೆ: ನಾಯಕ. ಮೌಲ್ಯಮಾಪ ಪನ ಸಮಿತಿ 
ಅಧ್ಯಕ್ಷರಾಗಿ ಡಾ.ಕುಸುಮಾ ಸೊರಬ ಸೂಟ; ದುಡಿದಿದ್ದರು. 


ಹೀಗೆ ಕಾಲ ಸಂದರ್ಭ ಕರೆ ಕೊಟ್ಟಾಗಲೆಲ್ಲ ಜನಪರ ಆಂದೋಲನಗಳಲ್ಲಿ ಭಾಗವಹಿಸುತ್ತ 
ಬಂದಿರುವ ನನಗೆ, ನನ್ನ ಜಿಲ್ಲೆ ಕೇವಲ ಮಣ್ಣು ಕಲ್ಲು ನದಿ ಹಳ್ಳಗಳ ನಕಾಶೆಯಾಗಿ ಕಾಣುತ್ತಿಲ್ಲ 
ಹೊಕ್ಕಳು ಬಳ್ಳಿಗೆ ಸೇ ಮನೆಯಂತೆಯೇ ತೋರುತ್ತದೆ. 


ಜಿ.ಪಿ.: ನಿಮ್ಮ ಅಧ್ಯಾಪಕ ವೃತ್ತಿಗೆ ೪೪ ವರ್ಷಗಳ ಸುದೀರ್ಥ್ಫ ಚರಿತ್ರೆಯಿದೆ. ಆದರ್ಶ 
ಶಿಕ್ಷಕರೆಂಬ ಪ್ರಶಸ್ತಿಯನ್ನು ನೀವು ಪಡೆದವರು. ಈ ವೃತ್ತಿ ಜೀವನದ ನೆನಪುಗಳು ಹೇಗಿವೆ? .. 

ಎಷ್ಟು ನಿಜ, ನನ್ನ ಅಧ್ಯಾಪಕ ವೃತ್ತಿ ೪೪ ವರ್ಷಗಳಷ್ಟು ದೀರ್ಫಾವಧಿಯದು. ಸು 
ನಿಯಮದ ಪಕಾರ ಜಲಕ್ಕೆ ಒಬ್ಬ ಅಧ್ಯಾಪಕ ನಿವೃತ್ತನಾಗಬೇಕು. ನಿವೃತ್ತಿಯ ವಯಸ್ನಾದ 
೫೮ರಲ್ಲಿ ೪೪ ಕಳೆದರೆ ಉಳಿಯುವುದು ಹದಿನಾಲ್ಮೇ ವರ್ಷ! ಹಾಗಿದ್ದರೆ : ನಾನು ೧೪ನೆಯ 
ವರ್ಷಕ್ಕೆ ಮಾಸ್ತರನಾಗಿದ್ದೇನೆ... ಬಹುಶಃ "ಈತ ಸುಳ್ಳು ಹೇಳುತ್ತಿರಬೇಕೆಂದು 
ಅಂದುಕೊಂಡವರೂ ಇದ್ದಿರಬಹುದು. 


ನಾನು ಹೈಸ್ಕೂಲು ಮಾಸ್ತರನಾಗಿ ವತ್ತಿ ೈತ್ತಿ ಬದುಕನ್ನು ಆರಂಭಿಸಿದ್ದು ೧೯೬೪ ಜೂನ್‌ ೧೮ 
ರಂದು. ಆಗ ನನಗೆ ೧೯ ಮುಗಿದು ೨೦ ನಡೆಯುತ್ತಿತ್ತು. ನಾನು ಎಸ್‌.ಎಸ್‌.ಎಲ್‌.ಸಿ 
ಮುಗಿಸಿದ್ದು ೧೯೬೨ ಮಾರ್ಚ!ಎಪ್ತಿಲ್‌ ತಿಂಗಳಲ್ಲಿ ಟಗ ಒಂದೇ ವರ್ಷದ ಪಿಯುಸಿ. 
ಅಂಕೋಲೆಯಲ್ಲಿ ಕಾಲೇಜು ಶಿಕ್ಷಣದ ಅನುಕೂಲ ಇರಲಿಲ್ಲ ಕಾರವಾರ, ಕುಮಟಾ ಇ ಇಲ್ಲವೆ 
ಶಿರ್ಸಿಗೆ ಹೋಗಬೇಕಿತ್ತು. ದಿನಕರ ದೇಸಾಯಿ, ದಯಾನಂದ. ನಾಡಕರ್ಣಿ ಮತ್ತು ಅಮ್ಮೆಂಬಳ 
ಆನಂದರು ಪರಸ್ಪರ ಸಮಾಲೋಚನೆಯ ನಂತರ ನನ್ನನ್ನು ಕಾರವಾರ ಕಾಲೇಜಿಗೆ ಸೇರಿಸಿ, 
ಉಳಿದುಕೊಳ್ಳುವುದಕ್ಕೆ ರಾಮಕೃಷ್ಣಾಶ್ರಮದಲ್ಲಿ ವ್ಯವಸ್ಥೆ ಮಾಡಿದರು. ಆಗ ನನ್ನ ಜೊತೆ 


೩೨ ರಾಘವೇಂದ್ರ ಪ್ರಕಾಶನ 


ಅಂಕೋಲೆಯಿಂದ ಇನ್ನೂ ಹನ್ನೆರಡು ಹುಡುಗರು ಕಾರವಾರ ಕಾಲೇಜ್‌ ಸೇರಿದ್ದರು. ಅವರೆಲ್ಲ 
ವಿಜಾ ನ ವಿಷಯ ತೆಗೆದುಕೊಂಡವರು. ನಾನೊಬ್ಬನೇ ಕಲಾವಿಭಾಗಕ್ಕೆ "ಸೇರಿದವನು. 
ಎಸ್‌.ಎಸ್‌.ಎಲ್‌.ಸಿ.ಯಲ್ಲಿ ಪ್ರಥಮ ವರ್ಗದಲ್ಲಿ ಪಾಸಾಗಿದ್ದರಿಂದ ವಿಜ್ಞಾನ ವಿಷಯಕ್ಕೆ ಪ್ರವೇಶ 
ಪಡೆಯಲು ನನಗೆ ಜಾನ ಸಮಸ್ಯೆಯೂ ಇರಲಿಲ್ಲ ಆಗಿನ ಪರೀಕ್ಷಾ ಪದ್ಧತಿ ಈಗಿನಂತಿರಲಿಲ್ಲ 
ರಾಶಿ ರಾಶಿ ಬರೆಯಬೇಕಿತ್ತು. ಪ್ರಥಮ ವರ್ಗದಲ್ಲಿ ಪಾಸಾಗುವುದೇ ದೊಡ್ಡ ಸ ಸಾಧನೆ ಎಂಬಂತಿ ತದ 
ಕಾಲ. 


ಹೀಗಿದ್ದೂ ನಾನು ಕಲಾವಿಭಾಗಕ್ಕೆ ಪ್ರವೇಶ ಪಡೆದಿದ್ದೆ ಹೈಸ್ಕೂಲು ಮಾಸ್ತರನಾಗಿ, ಕನ್ನಡ 
ವಿಷಯ ಪಾಠಮಾಡಬೇಕೆಂದಿದ್ದ ಹೆಬ್ಬಯಕೆಯೇ ಅದಕ್ಕೆ ಕಾರಣ. ಈ ನಿರ್ಧಾರ ಮಾಡಿದ್ದು 
ನಾನು ೯ನೆಯ ತರಗತಿಯಲ್ಲಿ ಓದುತ್ತಿದ್ದಾಗ ನನಗೆ ಅಂದು ಪಾಠಮಾಡುತ್ತಿದ್ದ 
ಜಿ.ಜೆ.ನಾಯಕರು. ರನ್ನ ಕವಿಯ "ಸಾಹಸಭೀಮ ವಿಜಯ'ದ "“ನೀರೊಳಗಿರ್ದುಂ 
ಬೆಮರ್ತನುರಗ ಪತಾಕಂ' ಭಾಗವನ್ನು ರಾಘವಾಂಕನ "ಹರಿಶ್ಚಂದ್ರ ಕಾವ್ಯ'ದ ಚಂದ್ರಮತಿಯ 
ಪ್ರಲಾಪ' ಪ್ರಸಂಗವನ್ನು ಕಲಿಸುತ್ತಿದ್ದ ಸಂದರ್ಭದಲ್ಲಿ ನನ್ನ ಮೇಲೆ ಎಂಥ ಪ್ರಭಾವ 
ಬೀರಿದರೆಂದರೆ, ಆ ಗಳಿಗೆಯಲ್ಲೇ ನಾನು ಮಾಸ್ತರನಾಗಬೇಕು, ಸಾ ಕನ್ನಡ ಪಾಠಮಾಡುವ 
ಮಾಸ್ತರನಾಗಬೇಕು ಎಂದು ನಿರ್ಧರಿಸಿಬಿಟಿದೆ 


ನನ್ನ ಜೊತೆ ಕಾರವಾರ ಕಾಲೇಜಿಗೆ-ನನ್ನನ್ನೊಳಗೊಂಡು-ಒಟ್ಟಿಗೆ ೧೩ ಜನ ಹೋಗಿದ್ದೆವು 
ಅಂದೆನಲ್ಲದೆ-ನನ್ನೊಬ್ಬನನ್ನು ಬಿಟ್ಟು ಉಳಿದವರಲ್ಲ "ಜಾತಿಯಿಂದ ಮೇಲ್ವರ್ಗಕ್ಕೆ ಸೇರಿದವರಾ- 
ಗಿದ್ದರು. ಶಿಕ್ಷಣದ ಹಿನ್ನೆಲೆಯುಳ್ಳ ಕುಟುಂಬದ ಕುಟುಂಬದ ಮಕ್ಕಳಾಗಿದ್ದರು. ವಾರ್ಷಿಕ 
ಪರೀಕ್ಷೆಯ ಪರಿಣಾಮ "ಪ್ರಕಟವಾದಾಗ ಕೇವಲ ಮೂರು ಜನ ಪಾಸಾಗಿದರು. ಅವರಲ್ಲಿ 
ನಾನೊಬ್ಬ ಅದೊಂದು ಸುದ್ದಿಯೇ ಆಯಿತು. ಅತೀಹೆ ಹೆಚ್ಚು ಸಂತೋಷಪಟ್ಟವರು 'ಜನಸೇವಕ". 
| ತ್ರಿಕೆಯ ಸಂಪಾದಕ. ಅಮ್ಮೆಂಬಳ ಆನಂದರು. ಅದಕೆ ಕಾರಣವಿತ್ತು. "ಜನಸೇವಕ' 
ಆಫೀಸಿನಲ್ಲಿ ಒಂದು ಪಟ್ಟಿ ಇತ್ತು. (ನಾನದನ್ನು ಆಗಲೂ ಈಗಲೂ "ಭಿಕ್ಟಾಪಟ್ಟಿ ಎಂದೇ 
ಕರೆದುಕೊಂಡು ಬಂದಿದ್ದೇನೆ) ಬೇರೆ ಬೇರೆ ಕಾರಣಗಳಿಗಾಗಿ ಬಂದವರು ಶಿಕ್ಷಣದ ಆ 
"ಭಿಕ್ಟಾಪಟ್ಟಿ'ಯಲ್ಲಿ ಬರೆದು ಸಹಿಮಾಡಿ, ಹಣ ಇಟ್ಟು ಹೋಗುತ್ತಿದ್ದರು. ಆ ಪಟ್ಟಿ ಈಗಲೂ ನನ್ನ 
ಬಳಿ ಇದೆ. ( WN ಬಳಿಯಿದ್ದ ಆ ಪಟ್ಟಿಯನ್ನು ಅವರು “ನನಗೆ ಒಪ್ಪಿಸಿಹೋಗಿದ್ದಾರೆ.). 
ಅದು ನಯಾ ಪೆಸೆಯ ಕಾಲ. ೧೦ "ನಯಾ ಪೆ ಸಸೆಯಿಂದ ೧೦ ರೂಪಾಯಿವರೆಗೆ ಕೊಟ್ಟವರ 
ದಾಖಲೆ ಅದರಲ್ಲಿದೆ. ಇಷ್ಟೆಲ್ಲ ಮುತುವರ್ಜೀವಹಿಸಿದ ಅಮ್ಮೆಂಬಳರಿಗೆ ಸಹಜವಾಗಿಯೇ ನಾನು 
ಪಾಸಾದದ್ದು ಖುಷಿಕೊಟ್ಟಿತ್ತು. 


ಈ ಸುದ್ದಿ ದಿನಕರ ದೇಸಾಯರಿಗೂ ಮುಟ್ಟಿ ಒಂದು ದಿನ ನಾನು ಅವರನ್ನು ಕಾಣಲು 
ಹೋದಾಗ, "ನಮ್ಮ ಕೊಂಕಣೇರ ಹುಡುಗರಿಗೆಲ್ಲ ಒಂದ್ವಾಕ್ರೆಯಂತಲ್ಪ ಚಲೋ ಆಯ್ತು: ಒಂದು 
ಕೆಲಸ ಮಾಡ್ವಾ. ನಮ್ಮ ಟ್ರಸ್ಟಿನ ದಾಂಡೇಲಿ ಶಾಲೆಯಲ್ಲಿ ) ಒಂದು ಕನ್ನಡ ಶಿಕ್ಷಕನ ಜಾಗ ಖಾಲಿ 
ಈತು; ಅನು. ದಾಂಡೇಲಿಗೆ ಹೋಗು. ಅಲ್ಲಿ ಹೆಡ್‌ಮಾಸ್ತರರಿಗೆ "ನಾನೊಂದು ಪ್ರಕೊಡ್ತಿ' 
ಅಂದರು. ದೇಸಾಯರ ಮಾತಿನಿಂದ ನನಗೆ ಸಂತೋಷ, ಭಯ ಎರಡೂ ಆದವು. ಸಂತೋಷ 


6 6 


ರಾಘವೇಂದ್ರ ಪ್ರಕಾಶನ ೩೩ 


ಆಗಿದ್ದು-ನಾನು ಇಷ್ಟು ಬೇಗ ಕನ್ನಡ ಮಾಸ್ತರ ಆಗ್ತಿದ್ದೇನಲ್ಲ ಎಂಬ ಕಾರಣಕ್ಕೆ; ಭಯ, 
ಮಲೇರಿಯಾ ಕಾಯಿಲೆಗೆ ಹೆಸರಾದ ಅಷ್ಟು ದೂರದ ದಾಂಡೇಲಿಗೆ ಹೋಮದ ಹೇಗೆ? 
ಎಂಬ ಕಾರಣಕ್ಕೆ. 


ನನಗೆ ಬಿ.ಎ. ಡಿಗ್ರಿ ಮುಗಿಸಿ ಮಾಸ್ತರನಾಗುವ ಮನಸಿದ್ದರೂ, ಬಯಸದೇ ಬಂದ ಈ 
ಅವಕಾಶ ಬಿಡುವ ಸ್ಥಿತಿಯಲ್ಲಿರಲಿಲ್ಲ ದೇಸಾಯರು ಅಂಬಾರಕೊಡ್ಡಗದ್ದೆ ಬಯಲಿನ ಹಾಳೆಯ 
ಮೇಲೆ (ಕಾಲುದಾರಿ) ನಡಕೊಂಡು ತನ್ನ ಊರು ಅಲಗೇರಿ ಕಡೆಗೆ ಹೋಗುವಾಗ ಕಂಡುಗದ್ದೆ 
ಸಮೀಪದ ನಮ್ಮ ಗದ್ದೆಯ ಹಾಳೆಯನ್ನು 'ದಾಟಬೇಕಿತ್ತು. ಆಗ ನನ್ನ ಅಪ್ಪ ದೇಸಾಯರ ಬಳಿ ತನ್ನ 
ಬಡತನದ ಪರಿಸ್ಥಿತಿ ಹೇಳಿಕೊಂಡು, "ದೊಡ್ಡವನಿಗಂತೂ ಓದಿಸಲಿಕ್ಕೆ ಆಗಲಿಲ್ಲ ಇವನನ್ನು ನಿ 
ಕೈಗೆ ಕೊಟ್ಟಿ ನೀವೇ ಎಲ್ಲಾದರೂ ಒಂದು. ಸಣ್ಣನೌಕರಿನೂ ನೋಡಬೇಕು' ಅಂದದ್ದು. ನನಗೆ 
ಗೊತ್ತಿತ್ತು. "ದಿನಕರ ದೇಸಾಯರು "ನೀನು ದಾಂಡೇಲಿಗೆ ಹೋಗು' ಎಂದುದರ ಹಿಂದೆ ಅಪ್ಪನ 
ಪ್ರಾರ್ಥನೆಯೂ ಕೆಲಸ ಮಾಡಿತ್ತೆಂದು ತೋರುತ್ತದೆ. 


ಪದವೀಧರನಾಗದೆ ಹೈಸ್ಕೂಲ್‌ ಮಾಸ್ತರನಾಗುವುದಾದರೂ ಹೇಗೆ?... ಆ ದಿನಗಳಲ್ಲಿ 
ಅಂಡರ್‌ ಗ್ರಾಜುಯೇಟ್‌ ಸ್ಟೇಲ್‌ ತಗೊಂಡು ಕೆಲಸ ಮಾಡುತ್ತಿದ್ದವರು ನಮ್ಮ ಆಡಳಿತ ಮಂಡಳಿ 
(ಕೆನರಾ ವೆಲ್‌ಫೆರ್‌ ಟ್ರಸ ಸ್ಟ ನಡೆಸುತ್ತಿದ್ದ ಶಾಲೆಗಳಲ್ಲೇ ಇದ್ದುದು ನನಗೆ ತಿಳಿದಿತ್ತು. ಮೇಲಾಗಿ 
ನನ್ನ ಬಳಿ ಪಿಯುಸಿ ಅಲ್ಲದೆ ಬೇರೆ ಎರಡು ಸರ್ಟಿಫಿಕೇಟುಗಳಿದ್ದವು. ಎಸ್‌.ಎಸ್‌.ಎಲ್‌.ಸಿ.- 
ಯಲ್ಲಿದ್ದಾಗ, "ಕನ್ನಡ ರತ್ನ ಪರೀಕ್ಷೆಯನ್ನೂ ಪಿಯುಸಿ ಓದುತ್ತಿದ್ದಾಗ ಸಾರ್ವಜನಿಕ ಶಿಕ್ಷಣ 
ಇಲಾಖೆಯೇ ಮೈಸೂರಿನಲ್ಲಿ ನಡೆಸುತ್ತಿದ್ದ "ಕನ್ನಡ ಪಂಡಿತ (ಇಂಟರ್‌ ಮೀಡಿಯೆಟ್‌ ) 
ಪರೀಕ್ಷೆಯನ್ನೂ ಕಟ್ಟದೆ ಹ ಹೆಚ್ಚುವರಿ ವ್ಯಾಸಂಗಕ್ಕೆ ದಯಾನಂದ ನಾಡಕರ್ಣಿಯವರ ಪತ್ನಿ 
ವಿಜಯಾಬಾಯಿ ನನಗೆ ಆರ್ಥಿಕ ಸಹಾಯ ಮಾಡಿದ್ದರು. ಕನ್ನಡ ಮಾಸ್ತರನಾಗುವುದಕ್ಕೆ ಇವೆಲ್ಲ 
ನೈತಿಕಬಲವಾಗಿ ನಿಂತಿದ್ದವು. 


ಹೊಸ ಮಾಸ್ತರ ದಾಂಡೇಲಿಗೆ ಹೊರಟು ನಿಂತಾಗ ಇದ್ದುದು ಒಂದೇ ಪ್ಯಾಂಟು, ಒಂದೇ 
ಬುಶ್‌ಷರ್ಟು. ಹಾಸಿ, ಹೊದ್ದುಕೊಳ್ಳಲು ಮೂರುಕಡೆ ಹರಿದಿದ್ದ ಒಂದು ಚಾದರ್‌. ಹಳಿಯಾಳ 
ಬಸ್‌ಸ್ಟ್ಯಾಂಡಿಗೆ ಹೋದಾಗ, ದಾಂಡೇಲಿಯ ಕೊನೆಯ ಬಸು "ಹೊರಟ್ಟೋಯ್ತು' ಎಂದರು. 
ಅಲ್ಲಿಯ ಕ್ಯಾಂಟಿನ್‌ ಮಾಲಕನಿಗೆ ಕೈಮುಗಿದು ಕೇಳಿಕೊಂಡ ಮೇಲೆ ಹಲಗೆ ಹಾಕಿದ್ದೆ ಮಾಳಿಗೆಯ 
ಮೇಲೆ ಬಿದ್ದುಕೊಳ್ಳಲು ಜಾಗಕೊಟ್ಟ ಮೈಕೊರೆಯುವ ಚಳಿ. ಹೊಟ್ಟೆಯಲ್ಲಿ ಹಸಿವೆಯ ಉರಿ. 
ಅಂತೂ ರಾತಿ ಕಳೆದು ಮರುದಿನ ಮುಂಜುನೆ ದಾಂಡೇಲಿಯ ‘ಜನತಾ ವಿದ್ಯಾಲಯಕ್ಕೆ 
ಹೋಗಿ-ಹೆಡ್‌ ಮಾಸ್ಟರ ಎಚ್‌.ಬಿ.ರಾಮರಾವ್‌ ಅವರಿಗೆ ದೇಸಾಯರು ಕೊಟ್ಟ ಪತ್ರ ನೀಡಿದೆ. ಆ 
ಸಂದರ್ಭದಲ್ಲಿ ಆ ಶಾಲೆಯ ಕ್ಲಾರ್ಕ್‌ ಬಿಟ್ಟು ಹೋಗಿದ್ದರಿಂದ, ಹೆಡ್‌ ಮಾಸ್ತರರು ಮಾಸ್ತರಕಿ 
ಕೆಲಸದ ಜೊತೆಗೆ ಆ ಕೆಲಸವನ್ನೂ ನನ್ನಿಂದ "ಮಾಡಿಸುತ್ತಿದ್ದರು. ಅದಕ್ಕೆ ಆಡಳಿತ ಮಂಡಳಿಯ 
ಒಪ್ಪಿಗೆಯನ್ನೂ ಪಡೆದಿದ್ದರು. 


ಮಾಸ್ತರನಾಗಿ ವರದಿಮಾಡಿಕೊಂಡ ತಕ್ಷಣವೇ ನನ್ನನ್ನು ಕ್ಲಾಸಿಗೆ ಕಳಿಸಿಬಿಟ್ಟರು. ಕೆ.ವಿ. 
ಅಯ್ಯರ್‌ ಬರೆದ "ಶಾಂತಲಾ' ಕಾದಂಬರಿಯಿಂದ ಆಯ್ದ `ಒಂದು. ಪಾಠವನ್ನು ಮಾಡಿದೆ. ಆ 


೩೪ ರಾಘವೇಂದ್ರ ಪ್ರಕಾಶನ 


ಪಾಠ ನಡೆಯುವಾಗ ನಮ್ಮ ಹೆಡ್‌ ಮಾಸ್ತರರು ನೆಪಮಾಡಿ ನಾಲ್ಕೈದು ಸಲ ವರಾಂಡಾ ಮೇಲೆ 
ಓಡಾಡಿ ನನ್ನ ಪಾಠವನ್ನು ಕೇಳಿಸಿಕೊಂಡಿದ್ದರು. ತರಗತಿಯಿಂದ ಬಂದಮೇಲೆ ಚಹ ತರಿಸಿಕೊಟ್ಟು 
"ನಾನು ಬಿ.ಎಸ್‌.ಸಿ. ಓದಿದವನು. ಎಸ್‌.ಎಸ್‌.ಎಲ್‌.ಸಿ.ಗೆ. ಕನ್ನಡ ಹೇಳಲು ಯಾರೂ 
ತಯಾರಾಗದ ಕಾರಣ ನಾನೇ ಹೆಳ್ಳಿದ್ದೆ ನೀವು ಚೆನ್ನಾಗಿ ಪಾಠಮಾಡ್ತೀರಿ. ಇವತ್ತಿನಿಂದ ನನ್ನ 
ಎಸ್‌.ಎಸ್‌.ಎಲ್‌.ಸಿ. ಕನ್ನಡ ಪೀರಿಯಡ್ಡ್‌ಗಳನ್ನು ನೀವೇ ತಗೊಳ್ಳಿ' ಎಂದುಬಿಟ್ಟರು. ನಾನು 
ಕೂಡಲೇ ಒಪ್ಪಿಕೊಂಡೆ. ಆ ಸಂದರ್ಭದಲ್ಲಿ ನನಗೆ ರೋಮಾಂಚನವನ್ನುಂಟುಮಾಡಿದ 
ಸಂಗತಿಯೆಂದರೆ, ಯಾವ ತರಗತಿಗೆ ಕಳಿಸಿದರೂ-ವಿದ್ಯಾರ್ಥಿಯಾಗಿ ಎರಡು ಮೂರು 
ವರ್ಷಗಳ ಹಿಂದೆ ಜಿ.ಜೆ.ನಾಯಕರಿಂದ ಕಲಿತ ಪಾಠಗಳನ್ನೇ ಮಕ್ಕಳಿಗೆ ನಾನೂ ಕಲಿಸಬೇಕಿತ್ತು. . 
ಅದೊಂದು ಯಾರಿಗೂ ಲಭ್ಯವಾಗದ ಅಪರೂಪದ ಭಾಗ್ಯವೆಂದೇ ಭಾವಿಸಿದ್ದೆ 

ದಾಂಡೇಲಿಯಲ್ಲಿ ಶಿಕ್ಷಕನಾಗಿದ್ದಾಗ, ಬಾಹ್ಯವಿದ್ಯಾರ್ಥಿಯಾಗಿ ಬಿ.ಎ. ಭಾಗ-೧ರ ಪರೀಕ್ಷೆಗೆ 
ಕುಳಿತುಕೊಳ್ಳಲು ನಿರ್ಧರಿಸಿ. ದಿನಕರ” ದೇಣಾಯರಿಗೊಂದು ಪತ್ರ' ಬರೆದೆ. ತಕ್ಷಣ ಸಂದಿಸಿದ 
ಅವರು, ನನ್ನ ಮುಂದಿನ ಓದಿಗೆ ಬೇಕಾದ ಎಲ್ಲ ಪುಸ್ತಕಗಳನ್ನು ಶಾಲೆಯ ಗಂಥಾಲಯದ 
ಹೆಸರಿನಲ್ಲಿ ಖರೀದಿಸಿ, ನನಗೆ ಓದಲು ಭತ್ತ ಮುಖ್ಯಾಧ್ಯಾಪಕರಿಗೆ ಪತ್ರ ಬರೆದು 
ತಿಳಿಸಿದ್ದರು. ಬಿ.ಎ.ಭಾಗ-೧ರ ಪರೀಕ್ಷಾ ಪರಿಣಾಮ ಬಂತು. ತ ಕೇವಲ pf 
ಕ್ಲಾಸಿನಲ್ಲಿ ಪಾಸಾಗಿದ್ದೆ ಪ್ರಥಮ ವರ್ಗದಲ್ಲಿ ಪಾಸಾಗುವ ಭರವಸೆಯಲ್ಲೇ ಇದ್ದ ನನಗೆ ಅಳು 
ಬಂದುಬಿಟ್ಟಿತ್ತು. ಕರ್ನಾಟಕ ವಿಶ್ವವಿದ್ಯಾಲಯ ಬಾಹ್ಯ ಅಭ್ಯ ರ್ಥಿಗಳಿಗೆ ಕಾಸ್‌ಕೊಡುವುದೇ ಇಲ್ಲ 
ಎಂಬುದನ್ನು "ನನಗೆ ಅನಂತರ ಹತ್ತಾರು ಜನ ಹೇಳಿದರು. 

ನಾನು ಕೂಡಲೇ ದಿನಕರ ದೇಸಾಯರಿಗೆ ಇನ್ನೊಂದು ಪತ್ರ ಬರೆದು, ಎಷ್ಟೇ 
ಕಷ್ಟವಾದರೂ ಸರಿ, ನಾನು ಜ್ಯೂನಿಯರ್‌ ಹಾಗೂ ಫೈನಲ್‌ ಬಿ.ಎ. ತರಗತಿಗಳನ್ನು ರೆಗ್ಯುಲರ್‌ 
ವಿದ ಿರ್ಥಿಯಾಗಿ ಮುಗಿಸಿಕೊಳ್ಳುತ್ತೇನೆಂದು ತಿಳಿಸಿದೆ. ಯಾರೇ ಬರೆದ ಯಾವುದೇ ಪತ್ರಕ್ಕೆ ಸ 
ತಕ್ಷಣ ಉತ್ತರ ಬರೆಯುವ ರೂಢಿ ಇಟ್ಟುಕೊಂಡ ದೇಸಾಯರು ಆ ಪತ್ರಕ್ಕೆ ಪ್ರತಿಕ್ರಿಯಿಸದೇ 
ಇದ್ದುದು ನನ್ನನ್ನು ಅಧೀರನನ್ನಾಗಿ ಮಾಡಿತು. ಆ ವರ್ಷದ ಮೇ ತಿಂಗಳಿ ತಮ್ಮ ಅಂಕೋಲ 

ವಾಸ್ತವದಲ್ಲಿ 'ನನ್ನನ್ನು ಕರೆದು, "ನೀನು ಕುಮಟಾ ತಾಲೂಕಿನ ಧಾರೇಶ್ವರಕ್ಕೆ ಹೋಗಿ, ಟ್ರಸ್ಟು 
ಹೊಸದಾಗಿ ಆರಂಭಮಾಡಿದ ಜನತಾ ಎದ್ಯಾಲಯಕ್ಕೆ ಹಾಜರಾಗು, ಕಲಸದ ಜೊತೆಯಲ್ಲೇ 
per: ಕಾಲೇಜಿಗೆ ಎಡ್ಗಿಶನ್‌ ಮಾಡಿ ಪದವಿ ಮುಗಿಸಿಕೋ ಎಂದರು. ಇತ್ತ ಮಾಸ್ತ ರ 

ಲಸವೂ ಇರಬೇಕು. ಅತ್ತ ಶಿಕ್ಷಣವೂ ಮುಗಿಯಬೇಕು-ಹಾಗೆ ಅನುಕೂಲ ಮಾಡಿಕೊಟ್ಟರು. 
ತ ಹೃದಯವಂತಿಕೆಯನ್ನು ನೆನೆದು ನಾನು ಕಣ್ಣುತುಂಬಿಕೊಂಡ ಸಂದರ್ಭ ಆದು 

ಧಾರೇಶ್ವ ರದಲ್ಲಿದ್ದು ನಾನು ನಿತ್ಯ ಕುಮಟಾ ಕಾಲೇಜಿಗೆ ಹೋಗಿ ಬರುತ್ತಿದ್ದೆ 
(ಮೂರುವರೆ ಕಿ.ಮೀ. ಅಂತರದಲ್ಲಿದೆ) ಪದವಿ ಪಡೆದ ಮೇಲೆ ಮತ್ತೆ ಹೋಗಿದ್ದು 
ದಾಂಡೇಲಿಗೇ. ೧೯೮೨ರವರೆಗೂ ದಾಂಡೇಲಿಯಲ್ಲಿದ್ದೆ 

೧೯೯೩ರಲ್ಲಿ ಕರ್ನಾಟಕ ಸರ್ಕಾರ ಮೊಟ್ಟಮೊದಲಿಗೆ ಜಿಲ್ಲಾ ಪ್ರಶಸ್ತಿ ಕೊಡಲು 
ನಿರ್ಧರಿಸಿತು. ಡಿ.ಡಿ.ಪಿ.ಐ. ಆಫೀಸಿನಿಂದ ನನ್ನ ಹೆಸರಿಗೆ ಒಂದು ಜಿಲ್ಲಾ ಪ್ರಶಸ್ತಿ ಅರ್ಜಿಫಾರ್ಮ 


ರಾಘವೇಂದ್ರ ಪ್ರಕಾಶನ ೩೫ 


ಬಂದಿತ್ತು. ನಾನು ಆ ಫಾರ್ಮಿನಲ್ಲಿ ಒಂದಕ್ಷರವನ್ನೂ ಮೂಡಿಸಲಿಲ್ಲ ಪ್ರಶಸ್ತಿಗಾಗಿ ಅರ್ಜಿ 
ಕೊಡಲು ನನ್ನ ಆತ್ಮಸಾಕ್ಷಿ ಒಪ್ಪುವುದಿಲ್ಲವೆಂದೂ, ಪಾಠಮುಗಿದು ಬೆಲ್ಲಾದ ಸಂದರ್ಭಗಳಲೆಲ್ಲ 
"ಅಯ್ಯೊ ಯಾಕಾದರೂ ಬೆಲ್‌ ಬಾರಿಸಿತೋ!' ಎಂಬಂಥ ಉದ್ದಾರ ನನ್ನ ಕ್ಲಾಸಿನ 
ವಿದ್ಯಾರ್ಥಿಗಳಿಂದ ಬರುತ್ತಿದೆ; ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇರಿಲ್ಲ ಎಂದೂ ಬರೆದು 
ಹಿಂದಿರುಗಿಸಿದ್ದೆ ಅದಾಗ್ಯೂ ಆ ವರ್ಷ ನನಗೆ ಆದರ್ಶ ಜಿಲ್ಲಾಶಿಕ್ಷಕ ಪ್ರಶಸ್ತಿ ಬಂದಿತು 
(೧೯೯೩). ಅದರ ಮರುವರ್ಷವೇ (೧೯೯೪) ಆದರ್ಶ ಶಿಕ್ಷಕ ರಾಜ್ಯಪ ಪ್ರಶಸ್ತಿಯೂ ಕಾದಿತ್ತು. 


ಹೈಸ್ಕೂಲು ಶಿಕ್ಷಕನಿಗೆ ಇರುವ ಒಂದು ವಿಶೇಷ ಕೆಲಸದ ಭಾರವೆಂದರೆ ವಿದ್ಯಾರ್ಥಿಗಳ 
ಮನೆಗೆಲಸ ಹಾಗೂ ನಿಬಂಧಪಟ್ಟಿಗಳನ್ನು ಕೂಲಂಕಷವಾಗಿ ನೋಡಿ ತಿದ್ದಿಕೊಡಬೇಕಾದದ್ದು ಆ 
ಕೆಲಸ ಮಾಡಿ ಮಾಡಿ ನನಗೆ ಸರ್ವಿಕಲ್‌ ಸ್ಟಾಂಡಿಲಿಟಿಸ್‌ ಕಾಯಿಲೆ (ಕುತ್ತಿಗೆಯ ಮಣಿಶಿರದ 
ಕಾಯಿಲೆ) ಕಾಣಿಸಿಕೊಂಡು, ಕಿರಿಕಿರಿಯೆನಿಸತೊಡಗಿದ್ದರಿಂದ ೧೯೯೭ ಡಿಸೆಂಬರ್‌ ೩೧ ರಂದು 
ಸ್ವಯಂ ನಿವೃತ್ತಿ ಪಡೆದೆ. ನಮ್ಮ ಶಿಕ್ಷಣ ಸಂಸ್ಥೆಗಳ ಅಡಳಿತ ಮಂಡಳಿ (ಕೆನರಾ ವೆಲ್‌ಫೇರ್‌ 
ಟ್ರಸ್ಟ ನನ್ನ ಸ್ವಯಂನಿವೃತ್ತಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಗೆಕೊಟ್ಟಿತಾದರೂ, ಆ ದಿನವೇ ನನ್ನ 
ಮೇಲೆ ಬೇರೊಂದು ಜವಬ್ದಾರಿ ಇಟ್ಟಿತು. ಶಾಶ್ವತ ಅನುದಾನರಹಿತ ಒಪ್ಪಂದಕ್ಕೆ ಒಳಪಟ್ಟ ಟ್ರಸ್ಟಿನ 
ಅಂಕೋಲೆಯ ಪದವಿಪೂರ್ವ ಕಾಲೇಜಿನಲ್ಲಿ (ಪಿ.ಎಂ. ಪದವಿಪೂರ್ವ ಕಾಲೇಜು) ಕನ್ನಡ 
ಪಾಠಗಳನ್ನು ಮಾಡುವುದರ ಜೊತೆಗೆ ಪ್ರಾಚಾರ್ಯನ ಕರ್ತವ್ಯವನ್ನೂ ನಡೆಸುವಂತೆ 
ಕೇಳಿಕೊಂಡಿತು. ಆ ವಿಶಾ ಿಸವನ್ನು ಉಪೇಕ್ಟಿಸುವುದು ನನಗೆ ಸಾಧ್ಯವಾಗಲಿಲ್ಲ "ಯಾಕೆಂದರೆ ಆ 
ಕಾಲೇಜಿಗೆ ಸರಕಾರದಿಂದ. ಅನುಮತಿ ತಂದವನು (ಶಾಸಕ ಹೊರಟ್ಟಿಯವರ ನೆರವು ಪಡೆದು) 
ಕೂಡ ನಾನೇ ಆಗಿದ್ದೆ ಅದು ಆರಂಭವಾದ ದಿನದಿಂದಲೂ ಕನ್ನಡ ವಿಷಯವನ್ನು ನಾನೇ 
(ಹೈಸ್ಕೂಲು ಕೆಲಸದ ಜೊತೆಗೆ) ಬೋಧಿಸುತ್ತಲಿದ್ದೆ ಹೀಗಾಗಿ ನನಗೂ ಈ ಸಂಸ್ಥೆಗೂ ಒಂದು 
ರೀತಿಯ ಹೊಕ್ಕಳುಬಳ್ಳಿಯ ಸಂಬಂಧ ಇತ್ತು, ಈಗಲೂ ಇದೆ. 

ಈ ಹೀಗೆ ಒಟ್ಟು ೪೪ ವರ್ಷಗಳಲ್ಲಿ ಸುಮಾರು ೩೦ ವರ್ಷ ಶಿಕ್ಷಕನಾಗಿ ಇನ್ನುಳಿದ ೧೪ 
ವರ್ಷ ಪ್ರಾಚಾರ್ಯನಾಗಿ, ಕೆಲಸಮಾಡಿದ್ದೇನೆ. ನಡುವೆ ನಮ್ಮ ಟ್ರಸ್ಟು ನಡೆಸುತ್ತಿದ್ದ ಅಂಕೋಲೆಯ 
ಪದವಿ ಕಾಲೇಜಿನ ಗೃಂಥಾಲಯದಲ್ಲೂ ಎರಡು ವರ್ಷ (೧೯೬೭-೬೯) ಕೆಲಸ ಮಾಡಿದ್ದಿದೆ. 

೧೯೮೬ರಲ್ಲಿ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಬಂದಾಗ ಸಂಪನ್ಮೂಲ ವ್ಯಕ್ತಿಯಾಗಿ 
ಹೈಸ್ಕೂಲು ಮತ್ತು ಇ ಶಾಲಾ ಶಿಕ್ಷಕರಿಗೆ ತರಬೇತಿ ನೀಡುವ ಅವಕಾಶ ಶಿಕ್ಷಣ ಇಲಾಖೆ 
ನನಗೆ ನೀಡಿತ್ತು. ಡಾ. ಜಾರಾಮಣ್ಣ ವರದಿ ಹೊರಬಿದ್ದು ರಾಜ್ಯಾದ್ಯಂತ ಪರ-ವಿರೋಧದ 
ಅಲೆಗಳು ಎದ್ದಾಗ, ಹ ಇಲಾಖೆಯೇ ಹುಬ್ಬಳ್ಳಿಯ ಗುಜರಾಥಭವನದಲ್ಲಿ ಏರ್ಪಡಿಸಿದ 
ರಾಜ್ಯಮಟ್ಟದ "'ಎಚಾರಸಂಕಿರಣದಲ್ಲಿ ಸರಕಾರ. ನನ್ನನ್ನು ಮುಖ್ಯ ಮಂಥನಕಾರನನ್ನಾಗಿ 
ಬಳಸಿಕೊಂಡಿತ್ತು. ನಾನು ಅಂದು ಎತ್ತಿದ ಕೆಲವು ಮೂಲಭೂತ ಸಮಸ್ಯ ಗಳ ಬಗ್ಗೆ ಸಹಮತ 
ವ್ಯಕ್ತಪಡಿಸಿ, ಆ ಸಮಸ್ಯೆಗಳಿಗೆ ಉತ್ತರೆ ಕಂಡುಕೊಳ್ಳುವರೆಗೆ ವರದಿಯನ್ನು ಜಾರಿಗೊಳಿಸುವು- 
ದಿಲವೆಂದು ಅಲ್ಲಿ ಉಪಸ್ಥಿತರಿದ್ದ ಶಿಕ್ಷಣ ಮಂತ್ರಿಗಳೇ (ಎ ಎಚ್‌. ಎಶ್ವನಾಥ)-ಶಿಕ್ಷಣ 
ಕಾರ್ಯದರ್ಶಿಗಳ ಸ ಸಮ್ಮುಖದಲ್ಲಿ ಭರವಸೆ ನೀಡಿದ್ದರು. 


೩೬ ರಾಘವೇಂದ್ರ ಪಕಾಶನ 


ದಾಂಡೇಲಿಯಲ್ಲಿ ನಾನು ಮಾಸ್ತರನಿದ್ದಾಗ, ನನ್ನ ತರಗತಿಗಳ ಬಗ್ಗೆ ತಮ್ಮ ಮಕಳಿಂದ ಕೇಳಿ 
ತಿಳಿದ ಕೆಲವು ಆಸಕ್ತ ಪಾಲಕರು-ಮುಖ್ಯಾಧ್ಯಾಪಕರ ಪೂರ್ವಾನುಮತಿಪಡೆದು ನನ್ನ ಕ್ಲಾಸಿಗೆ 
ಬಂದು ಕೂತುಕೊಳ್ಳುತ್ತಿದ್ದುದೂ. ಉಂಟು. ಆ ಬಗ್ಗೆ ನನ್ನ "ಅರೆಖಾಸಗಿ' ಲೇಖನವೊಂದರಲ್ಲಿ 
ಬರೆದಿದ್ದೇನೆ. 

ಒಟ್ಟಾರೆ ಶಿಕ್ಷಕ, ಉಪನ್ಯಾಸಕ, ಪ್ರಾಚಾರ್ಯನಾಗಿ ಕಳೆದ ನನ್ನ ೪೪ ವರ್ಷಗಳೇ-ನನ್ನ ಪಾಲಿಗೆ 
ಸಾರ್ಥಕ ಸಂವತ್ತರಗಳು. 


ಜಿ.ಪಿ: ರಾಘವೇಂದ್ರ ಪ್ರಕಾಶನ ಹುಟ್ಟಿನ ಬಗ್ಗೆ ಒಂದು ರೋಚಕ ಕತೆ ಪ್ರಚಲಿತವಿದೆ. 
ಅದನ್ನು ನಿಮ್ಮ ಬಾಯಿಂದಲೇ ಕೇಳುವುದು ಒಳ್ಳೆಯದು. 

ಎಷ್ಟು ಸಮಾಜವಾದಿ ಚಿಂತನೆ ಮತ್ತು ಆಂದೋಲನಗಳೊಂದಿಗೆ ಸಾರ್ವಜನಿಕ ಬದುಕಿನಲ್ಲಿ 
ಗುರುತಿಸಿಕೊಂಡಿರುವ ನಾನು ಆರಂಭಿಸಿದ ಗ್ರಂಥಪ್ರಕಾಶನಕ್ಕೆ "ರಾಘವೇಂದ್ರ'ನ ಹೆಸರು 
ಅಂಟಿಕೊಂಡಿರುವ ಬಗ್ಗೆ ನಿಮ್ಮ ಹಾಗೆಯೇ ಅನೇಕ ಮಿತ್ರರಲ್ಲಿ ಕುತೂಹಲ ಇರುವುದನ್ನೂ ಬಲ್ಲೆ 
ಬಹಳಷ್ಟು ಸಲ ನನಗೆ ಹೀಗೆ ಅನ್ನಿಸಿದ್ದೂಇದೆ. ನನ್ನ ಹೆಸರು ವಿಷ್ಣು ಆ ಹೆಸರು ಹೇಗೆ ನನ್ನ ಸ್ವಂತ 
ಆಯ್ಕೆ ಆಗಿರಲಿಲ್ಲವೋ, ಹಾಗೆಯೇ ದಾಂಡೇಲಿಯಲ್ಲಿ ಹುಟ್ಟಿದ ಅಂಬಾರಕೊಡ್ಡದ ಈ ಪ್ರಕಾಶನಕ್ಕೆ 
"ರಾಘವೇಂದ್ರ'ನ ಹೆಸರು ಬಂದುದು ಕೂಡ ನನ್ನ ಸ್ವಂತದ್ದೇ ಆದ ಆಯ್ಕೆ ಅಲ್ಲ ಸಾಮಾನ್ಯವಾಗಿ 
ಹುಟ್ಟಿದ ಮಗುವಿಗೆ ಹೆಸರಿಡುವುದು ತಂದೆ-ತಾಯಿಯರಿಗೆ ಸೇರಿದ್ದು ಆದರೆ ನನಗೆ “ಎಷ್ಟು ಎಂದು 
ಹೆಸರಿಟ್ಟವರು ನನ್ನತಂದೆ-ತಾಯಿ ಕೂಡ ಅಲ್ಲ ಹನ್ನೊಂದನೆಯ ದಿನ ಹೋಮದ ಕೆಲಸ (ತೊಟ್ಟಿಲು 
ಸಂಭ್ರಮಕ್ಕೆ ಬಂದ ಅಂಕೋಲೆಯ ಭೂಮ್ಹಾಯಿದೇವಿ ಗುಡಿಯ ಪೂಜಾರಿಯಾಗಿದ್ದ 
ಶಾಂತಾರಾಮಭಟ್ಟರು ಮಗುವಿಗೆ ಹೆಸರೇನಿಡಬೇಕೆಂದು ತೀರ್ಮಾನಿಸಿಕೊಂಡಿದ್ದೀರಿ? ಎಂದು 
ಕೇಳುತ್ತಾರೆ. (ಇದನ್ನು ನನ್ನತಾಯಿ ಹೇಳಿದ್ದು. ಆಗ ಹೆತ್ತವರಿಬ್ಬರೂ ಮುಖಮುಖ ನೋಡಿಕೊಳ್ಳು- 
ತ್ತಾರೆ. ಇದಕ್ಕಿಂತ ಪೂರ್ವದಲ್ಲಿನನ್ನಅಕ್ಕ (ಲಕ್ಷ್ಮಿ) ಮತ್ತು ನನ್ನಅಣ್ಣ (ಶಾಂತರಾಮ) ಹುಟ್ಟಿದಾಗಲೂ- 
ಪ್ರಾ ಭಟ್ಟರು ಹೀಗೆಯೇ ಪ್ರಶ್ನೆ ಕೇಳಿ-ಹೆಬ್ಬೆಟ್ಟನ ಈ ಗಂಡ-ಹೆಂಡತಿ ಇದೇ ರೀತಿ ಪರಸರ ಮುಖ 
ನೋಡಿಕೊಂಡಾಗ, ಅಕ್ಕನ ಸಂದರ್ಭದಲ್ಲಿ "ಮನೆಗೆ ಹಿರಿಮಗಳು ಲಕ್ಷ್ಮಿ ಬಂದಿದ್ದಾಳೆ ಅಂದಿಟ್ಟುಕೊಳ್ಳಿ' 
ಎನ್ನುತ್ತಾ ದೇವರ ಪಡಿಯ ಮುಂದಿಟ್ಟ ಅಕ್ಕಿಯ ಮೇಲೆ "ಲಕ್ಷ್ಮಿ ಎಂದು ಬರೆದಿದ್ದರಂತೆ. ಅಣ್ಣನ 
ಸಂದರ್ಭದಲ್ಲಿ "ನನ್ನದೇ ಹೆಸರಿರಲಿ' ಎಂದುಕೊಳ್ಳುತ್ತಾ "ಶಾಂತಾರಾಮ' ಎಂದು ಬರೆದಿದ್ದರಂತೆ. 
ಹೇಗೂ ಭಟ್ಟರು ಹೆಸರಿಡ್ತಾರಲ್ಲ ಎಂಬ ಕಾರಣಕ್ಕೆಯೊ ಏನೋ ನಾನು ಹುಟ್ಟದಾಗಲೂ-ಹುಟ್ಟಿಗೆ 
ಕಾರಣರಾದ ಈ ಇಬ್ಬರೂ ನನಗಿಡಬೇಕಾದ ಹೆಸರಿನ ಬಗ್ಗೆ ಯೋಚಿಸಿರಲಿಲ್ಲ ಅನುಮಾನಿಸ- 
ತೊಡಗಿದಾಗ ಶಾಂತಾರಮ ಭಟ್ಟರು "ಇರ್ಲಿ ಇಡ್ತೆ' ಎನ್ನುತ್ತಾ "ಎಷ್ಟು ಎಂದು ಬರೆದರಂತೆ. 

ಒಂದು ಪ್ರಕಾಶನ ಸಂಸ್ಥೆಯನ್ನು ಹುಟ್ಟುಹಾಕಬೇಕು ಎಂಬ ವಿಚಾರವನ್ನು ಕನಸು 
ಮನಸಿನಲ್ಲೂ ಯೋಚಿಸಿರದ ನನಗೆ ಪ್ರಕಾಶನಕ್ಕೆ ಇಂತಹದೇ ಒಂದು ಹೆಸರಿಡಬೇಕು ಎಂಬ 
ಆಲೋಚನೆ ಮೂಡಿರಲು ಸಾಧ್ಯವಿಲ್ಲ ಹಾಗಾದರೆ ರಾಘವೇಂದ್ರ ಪ್ರಕಾಶನ ಹುಟ್ಟಿದ್ದು ಹೇಗೆ, 
ಯಾರಿಂದ, ಯಾವಾಗ ಎಂಬುದು ಸಹಜವಾಗಿಯೇ ಕುತೂಹಲ ಹುಟ್ಟಿಸುವಂಥ ಎಚಾರ. 
೧೯೯೭ರಲ್ಲಿ ರಾಘವೇಂದ್ರ ಪ್ರಕಾಶನಕ್ಕೆ ೨೫ ತುಂಬಿದಾಗ ಹೊರತಂದ ಸಂಸ್ಕರಣ ಗ್ರಂಥ 


ರಾಘವೇಂದ್ರ ಪ್ರಕಾಶನ ೩೭ 


"ಬೆಳ್ಳಿ'ಯಲ್ಲಿ ಗುರುಕಾಣಿಯಿಂದ ಗೌರೀಶ ಸಂಪುಟದವರೆಗೆ' ಎಂಬ ಆರಂಭದ ಲೇಖನದಲ್ಲೂ 
ಈ ಸಾಂಸ್ಕೃತಿಕ ವೇದಿಕೆಗೆ ೩೦ ತುಂಬಿದಾಗ ನನ್ನ "ಅರೆಖಾಸಗಿ' ಅಂಕಣ ಬರಹ, "ರಾಘವೇಂದ್ರ 
ಪ್ರಕಾಶನಕ್ಕೆ ೩೦' ಎಂಬ ಲೇಖನದಲ್ಲೂ ಸಾಕಷ್ಟು ವಿವರವಾಗಿ ಬರೆದಿದ್ದೇನೆ. ಇದಕ್ಕಿಂತ 
ಹೆಚ್ಚಿನದೇನನ್ನೂ ಹೇಳುವುದು ಇಲ್ಲವಾದುದರಿಂದ "ಅರೆಖಾಸಗಿ' ಯಲ್ಲಿರುವ ಮಾತುಗಳನ್ನೇ 
ಇನೊಮ್ಮೆ ಎತ್ತಿ ಇಲ್ಲಿ ಇಡುತ್ತಿದ್ದೇನೆ: 

"ರಾಘವೇಂದ್ರ ಪ್ರಕಾಶನ' ಎಂದ ತತ್‌ಕ್ಷಣಕ್ಕೆ ನನ್ನ ಕಣ್ಣೆದುರು ನಿಲ್ಲುವ ವ್ಯಕ್ತಿಗಳು-ಎಷ್ಟೊ 
ಜನ IG den ರಾಘವೇಂದ್ರ ಸ್ವಾ ಮಿಯಲ್ಲ- -ಆಸ್ವಾ ಯ ಬಗ್ಗೆ ಅಪಾರ 
ಭಕ್ತಿಯನ್ನು ಇಟ್ಟುಕೊಂಡ ಮತ್ತು ಅವರ ಹೆಸರಿನಲ್ಲಿ ಒಂದು ಗಂಥ ವಕಾಶನ ಪ್ರಾರಂಭಿಸಿ, ಅದರ 
ಮೊದಲ ಕೃತಿಯಾಗಿ ನನ್ನ ಕವನ ಸಂಕಲನ. ಹೊರತರುವ ಆಶೆಯೊಂದಿಗೆ ಮೊದಲ 
ದೇಣಿಗೆಯೆಂದು ೧೦೮ ರೂಪಾಯಿ ಕೈಗಿತ್ತ ನನ್ನ ವಿದ್ಯಾರ್ಥಿಭಗಿನಿಯರಾದ ಪ್ರಭಾ ಆಚಾರ್ಯ, 
ಸುಧಾ ಆಚಾರ್ಯ, ಚಂಪಾ ಹ ಇ ವಾಣಿ 


ಅರವತ್ತರ ದಶಕದ ಆರಂಭದಿಂದಲೇ . ನನಗೆ ತಿಳಿದ ರೀತಿಯಲ್ಲಿ ಕವಿತೆಗಳನ್ನೊ 
ನಾಟಕಗಳನ್ನೊ ಬರೆದುಕೊಂಡಿದ್ದವ ನಾನು. "ಗ್ರಂಥ ಪ್ರಕಟನೆಯ ವಿಷಯದಲ್ಲಿ ಅವಸರ ಸಲ್ಲ 
ಎಂಬುದಾಗಿ "ದಿನಕರ ದೇಸಾಯಿ ತಮ್ಮ ಪುಸ್ತಕದ ಕುರಿತೇ-ಆಗಾಗ ಹೇಳುತ್ತಿದ್ದ ಮಾತು 
ಪರೋಕ್ಷವಾಗಿ ನನ್ನ ಯೇಲೂ ಪಗಿಣಾಮ ಬೀರಿತ್ತು. ಕವಿತೆ, ನಾಟಕ ಬರೆದು ಆಡಿ-ಆಡಿಸಿ 
ಖುಷಿಪಡುವುದ: ಷ್ಟೇ ಆ ದಿನಗಳ ನನ್ನ ಆದ್ಯತೆಯಾಗಿತ್ತು. 

ಅನೀರಿಕ್ಸಿತವಾದ ತಿರುವೊಂದನ್ನು ನನ್ನ ಸ ಸಾಂಸ್ಕ ತಿಕ ಕ್ಷೇತ್ರಕ್ಕೆ ನೀಡಿದ್ದು ಎಪ್ಪತ್ತರ ದಶಕದ 
ಆರಂಭದ ಅವರಿ. ದಾಂಡೇಲಿಯಲ್ಲಿ ಅಧಾ )ಪಕನಾಗಿ 'ಕೆಲಸ ಮಾಡುತ್ತಿದ್ದ ದಿನಗಳವು. ದಾಂಡೇಲಿ 
ನಗರವೂ ಸೇರಿದಂತೆ ಇಡೀ ಹಳಿಯಾಳ ತಾಲೂಕಿನಲ್ಲಿ ಎಸ್‌.ಎಸ್‌.ಎಲ್‌.ಸಿ ನಂತರ 
ಓದಬೇಕೆನ್ನುವವರಿಗೆ ಯಾವ ಶೈಕ್ಷಣಿಕ ಸೌಲಭ್ಯವೂ ಇರಲಿಲ್ಲ ವಿಶೇಷವಾಗಿ ಹೆಣ್ಣುಮಕ್ಕಳು ಉನ್ನತ 
ಶಿಕ್ಷಣದಿಂದ. ವಂಚಿತರಾಗುತ್ತಿದ್ದರು. 


ಜಿ. ನಾರಾಯಣ ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ನಾನು ಪರಿಷತ್ತಿನ ಉತ್ತರ 
ಕನ್ನಡ ಜಿಲ್ಲಾ ಘಟಕದ ಕಾರ್ಯಸಮಿತಿ ಯ ಸದಸ್ಯ ಪರಿಷತ್ತು ನಡೆಸಿಕೊಂಡು ಬಂದಿರುವ ಕಾವ, 
ಜಾಣ ಮತ್ತು ಕನ್ನಡ ರತ್ನ ತರಗತಿಗಳನ್ನು ಯಾಕೆ ದಾಂಡೇಲಿಯಲ್ಲಿ ಪ್ರಾರಂಭಿಸಬಾರದು ಎಂಬ 
ಆಲೋಚನೆ ಹುಟ್ಟಿಕೊಂಡಿತು. ದಾಂಡೇಲಿಯ ವಿವಿಧ ಶಿಕ್ಷಣ ಸ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಕನ್ನಡ 
ಶಿಕ್ಷಕರನ್ನೆಲ್ಲ ವಿಶ್ವಾ ಸ್ಯ ತೆಗೆದುಕೊಂಡು ತರಗತಿಗಳನ್ನು ಪ್ರಾರಂಭಿಸಿದೆ. 

ಕನ್ನಡ ರತ್ತ ತರಗತಿಯ ಮಕ್ಕಳನ್ನು ಬೀಳ್ಕೊಡುವ ಸಮಾರಂಭ. ಸಮಾರಂಭದ ಕೊನೆಯಲ್ಲಿ 
ಮೇಲೆ ಹೇಳಿದ 'ಭಗಿನಿಯರಿಂದ ನನ್ನ ಗೆ ಒಂಡು ಕವರು. "ಮನೆಗೆ ಹೋಗಿ ಓಡೆದು ಓದಿ' 
ಎಂದು ಕವರಿನ ಮೇಲೆ ದಪ್ಪಕ್ಷರದಲ್ಲಿ, ಬರೆಯಲಾಗಿತ್ತು. ಆ ಕವರಿನಲ್ಲಿ ಇದ್ದುದು ೧೦೮ 
ರೂಪಾಯಿ. 

ಈ ಬಗ್ಗೆ ಒಂದು ತೀರ್ಮಾನಕ್ಕೆ ಬರುವ ಮೊದಲಿನ ಹೊಯ್ದಾಟದ ಕುರಿತು, ಐದು ವರ್ಷ 
ಗಳಷು ಹಿಂದೆಯೇ ಬರೆದಿದ್ದೇನೆ. (ಪ್ರಕಾಶದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಹೊರತಂದ" ಬೆಳ್ಳಿ' ಯಲ್ಲಿ) 


೩೮ ರಾಘವೇಂದ್ರ ಪ್ರಕಾಶನ 


ಆ ನನ್ನ ಸೋದರಿಯರ ಇಚ್ಛೆಯಂತೆ ೧೯೭೨, ನವೆಂಬರ್‌ ತಿಂಗಳಲ್ಲಿ ಮುದ್ರಣ 
ಮನೆಸೇರಿದ ರಾಘವೇಂದ್ರ ಮತಾ ಶರದ ಚೊಚ್ಚಲ ಕವನ ಸಂಕಲನ "ಸುಮನ್‌ ೧೯೭೩ರಲ್ಲಿ 
(ತಿಂಗಳು ನೆನಪಿಲ್ಲ) ಬಿಡುಗಡೆಯಾಯಿತು. 

ಪ್ರಕಾಶನಕ್ಕೆ ರಾಘವೇಂದ್ರ ಸ್ವಾಮಿಯ ಹೆಸರು ಸೇರಿಕೊಂಡ ಮೇಲೆ ಸಹಜವಾಗಿಯೇ ಆ 
ಚೇತನದ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲ ನನಗೆ. ಅದಕ್ಕಿಂತ ಮೊದಲು ಏನೂ 
ಗೊತ್ತಿರಲಿಲ್ಲವೆಂದಲ್ಲ ವರನಟ ರಾಜಕುಮಾರ್‌ ಅಭಿನಯಿಸಿದ ಚಲನಚಿತ್ರದ ಮೂಲಕ 
ತಿಳಿದುಕೊಂಡಿದ್ದೆ ಕರುಳು ಮಿಡಿಯುವಂಥ-ಬಡತನದ ಬವಣೆಗಳುಳ್ಳ ಸನ್ನಿವೇಶಗಳಲ್ಲಿ ಅತ್ತಿದ್ದೆ 
ಪ್ರಕಾಶನ ಹುಟ್ಟಿದ ಮೇಲೆ, ಬೇಲೂರು ಕೇಶವದಾಸರು ಈ ಸ್ವಾಮಿಯ ಬಗ್ಗೆ ಬರೆದ 
ಪುಸ್ತಕವೊಂದನ್ನು ಈ ನನ್ನ ವಿದ್ಯಾರ್ಥಿಗಳೇ ತಂದುಕೊಟ್ಟಿದ್ದರು. ಆ ಪರಿಚಯಗ್ರಂಥ ಓದಿದ 
ಮೇಲೆ-ಪವಾಡದ ಭಾಗ ಏನೇ ಇರಲಿ-ಪ್ರಕಾಶನಕ್ಕೆ ಒಂದು ಪಂಡಿತಪ್ರತಿಭೆಯ ಹೆಸರು 
ಸೇರಿಕೊಂಡಿದೆಯೆಂಬ ತೃಪ್ತಿ ಸಿಕ್ಕಿತು. 

ದಾಂಡೇಲಿಯಲ್ಲಿ ನನ್ನೊಂದಿಗೆ ಉಳಿದುಕೊಂಡಿದ್ದ ನನ್ನ ತಾಯಿ-ಬುದವಂತಿ, ಪತ್ನಿ ಕವಿತಾರ 
ಸಾಮಿಪ್ಯವನ್ನು- ನನಗಿಂತ ಹೆಚ್ಚಾಗಿ ಆ ನನ್ನ ಭಗಿನಿಯರು 'ಸಾಧಿಸಿಕೊಂಡಿದ್ದರು. ಸ ಘವೇಂದ್ರ 
ಪ್ರಕಾಶನ ಎಂಬ ಕುಟುಂಬದ ಒಳಗಡೆ ಅವರೂ ಇವರೂ- ಅಲ್ಲಿಂದ ಇಲ್ಲಿಯವರೆಗೆ-ಕಿಲುಬಿಲ್ಲದ 
ಸಂಬಂಧವನ್ನು ಬೆಸೆದುಕೊಂಡೇ ಬೆಳೆದದ್ದು ಒಂದು ಪತ್ರೆ ಕ್ರ ಅಧ್ಯಾಯ. "ದೇವರ' ಸೃಷ್ಟಿ 
ಮನುಷ್ಯನಿಂದಾದುದು ಎಂಬುದರಲ್ಲಿ ನನಗೆ ಅನುಮಾನ ಉಳಿದಿಲ್ಲ ದೇವರು-ಧರ್ಮ, 
ಮಠ-ಮಂದಿರಗಳ ಬಗೆಗಿನ ಇನ್ನೊಬ್ಬರ ನಂಬಿಕೆಗಳು-ಅದು ಸಮಷ್ಟಿಗೆ 'ಮಾರಕವಾಗದಿದ್ದಾಗ- 
ಪ್ರಶ್ನೆಮಾಡುವ ಸ್ವಭಾವವೂ ನನ್ನದಲ್ವ “ನನಗೆ ೧೦೮ ರೂಪಾಯಿ ಕೊಟ್ಟ ಭಗಿನಿಯರಾದ ಪ್ರಭಾ 
(ಈಗವಳು ಬದುಕಲ್ಲ), ಸುಧಾ, "ಚಂಪಾ, ವಾಣಿ ಇವರು ರಾಘವೇಂದ್ರ ಸ್ವಾಮಿಯ ಮೇಲಿಟ್ಟ ಭಕ್ತಿ 
ಹಾಗೂ ನನ್ನ ಕವಿತೆಗಳ ಬಗ್ಗೆತೋರಿದ ಪ್ರೀತಿಗಳೆರಡೂ ಸೇರಿ ಹುಟ್ಟಿದ ಸಂಸ್ಥೆ ಚು ಎಂದರೇ ಹೆಚ್ಚು 
ಸರಿಯಾದೀತು. 


ಜಿ.ಪಿ: ನಿಮ್ಮ ಪ್ರಕಾಶನದ ಮುಖ್ಯ ಆಶಯ ಏನಾಗಿತ್ತು? ಅದು ಕಾಲ ಕಾಲಕ್ಕೆ 
ಬದಲಾಗಿದೆಯೇ? 

ವಿಷ್ಣು ನಮ್ಮರಾಘವೇಂದ್ರ ಪ್ರಕಾಶನವು ತನ್ನನ್ನು ತಾನು ಮೊದಲಿಗೆ ಪರಿಚಯಿಸಿಕೊಂಡದ್ದು 
ನನ್ನ ಚೊಚ್ಚಲು ಕವನ ಸಂಕಲನದ ಪ್ರಕಟಣೆಯ ಮೂಲಕವಾದರೂ, ಅದು ಅಭಿಮಾನಿ ವಿದ್ಯಾರ್ಥಿ 
ಬಂಧುಗಳ-ಅಂದರೆ ಇನ್ನೊಂದರ್ಥದಲ್ಲಿ ಸದಭಿರುಚಿಯ ಸಾರ್ವಜನಿಕರ ಆರಂಭದ 
ಬಂಡವಾಳದೊಂದಿಗೆ (ನೂರೆಂಟು ರೂಪಾಯಿ) ಹುಟ್ಟಿದೆ ಎಂಬ ಕಾರಣಕ್ಕಾಗಿ ಈ ವೇದಿಕೆಯನ್ನು 
ಸಾರ್ವಜನಿಕ ಹಿತಸಂಬಂಧಿ ಸ ಸಾಂಸ್ಕೃತಿಕ ವೇದಿಕೆಯಾಗಿಯೇ ಉದ್ದಕ್ಕೂ ಬೆಳೆಸಬೇಕೆಂಬ ನಿರ್ಧಾರ 
ತೆಗೆದುಕೊಂಡದ್ದು ನಾನು. 

ಆ ಹಿನ್ನೆಲೆಯಲ್ಲಿ ಆರಂಭದಲ್ಲಿನಾನು ಹಾಕಿಕೊಂಡಿದ್ದ ಕಾರ್ಯಯೋಜನೆಗಳು ಇಂತಿವೆ: 

೧)ಸ ಸದಭಿರುಚಿಯ ಸಾಹಿತ್ಯ . ಕೃತಿಗಳ ಪ್ರಕಟಣೆ. (ಉದಯೋನ್ಮುಖರ ಉತ್ತಮ ಕೃತಿಗಳಿಗೆ 

ಹೆಚ್ಚಿನ ಒತ್ತು). ೨) ಸ ಸದಭಿರುಚಿಯ. ರಂಗನಾಟಕ-ಬೀದಿನಾಟಕಗಳ ಮೂಲಕ್ಕೆ ಗ್ರಾಮೀಣ 


ರಾಘವೇಂದ್ರ ಪ್ರಕಾಶನ ೩೯ 


ಭಾಗದ ಜನರಲ್ಲಿ ಜಾಗೃತಿ ಮೂಡಿಸುವುದು. ೩) ಉಪಯೋನ್ಮುಖ ಬರಹಗಾರರ ಕಮ್ಮಟ, 
ಸಾಹಿತ್ಯಗೋಷ್ಠಿ ಇನ ಮೂಲಕ ಭವಿಷ್ಯದ ಉತ್ತರ ಕನ್ನಡ ಜಿಲ್ಲೆಗೆ ಸ ಸಾಂಸ್ಕೃತಿಕ ಚೈತನ್ಯ 
ತುಂಬುವುದು. ೪) ಹೊಸತಲೆಮಾರಿನ ಬರಹಗಾರರಗಾಗಿ "ಮತ್ತು ಗ್ರಾಮೀಣ ಒಂ 
ಕಲಾವಿದರಿಗಾಗಿ (ಜನಪದ ಕಲೆಯೂ ಸೇರಿದಂತೆ) ಕಾಲಕಾಲಕ್ಕೆ ಸ್ಪರ್ಧೆಯನ್ನು ಏರ್ಪಡಿಸುವುದು 
ಮತ್ತು ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ಯುವ ಬರಹಗಾರರ ಕೃತಿಗಳನ್ನು ಪ್ರಕಟಿಸುವುದು. 

೫) ಬಡತನದ ಕಾರಣದಿಂದಾಗಿ, ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಕಷ್ಟಪಡುತ್ತಿರುವ 
ಕುಟುಂಬದ ಬುದ್ದಿವಂತ ಮಕ್ಕಳ ಶಿಕ್ಷಣಕ್ಕೆ ac ೬) ಸಾಮಾಜಿಕ ಅನಿಷ್ಟಗಳ ವಿರುದ್ಧ 
ಕೆಲಸಮಾಡುವ ಯಾವುದೇ ವ್ಯಕ್ತಿ ಮತ್ತು ಸ ಂಸ್ಥೆಗಳಿರಲಿ ಅಲ್ಲಿ ಸಂಪೂರ್ಣ ಬೆಂಬಲಕ್ಕೆ ನಿತು. 
ಆರೋಗ್ಯಪೂರ್ಣ ಸಮಾಜ ಕಟ್ಟುವ ಕ್ರಿಯೆಯಲ್ಲಿ ಸಹಭಾಗಿತ್ವ ನೀಡುವುದು. ೭) ನಿಸಾ ರ್ಥ 
ಬುದ್ದಿಯಿಂದ ಸಮಾಜದ ವಿವಿಧ "ರಂಗಗಳಲ್ಲಿ ಸೇವೆಸಲ್ಲಿಸಿದ ವ್ಯಕ್ತಿಗಳನ್ನು ಪ್ರಕಾಶನದ ವೇದಿಕೆಗೆ 
ಆಮಂತ್ರಿಸಿ ಸಾರ್ವಜನಿಕವಾಗಿ ಅಭಿನಂದಿಸುವುದು. 


ಕಾಲಕಾಲಕ್ಕೆ ಅದು ಬದಲಾಗದಿದ್ದರೂ ಈ ಆಶಯಗಳ ತಳಹದಿಯ ಮೇಲೆಯೇ 
ರಾಜ್ಯಮಟ್ಟದ ಸಾಹಿತ್ಯ ಸಮ್ಮೇಳನದಂತಹ ಹೊಣೆ ಕೆಹೊತ್ತುಕೊಂಡದ್ದಾಗಲಿ, "ಸಕಾಲಿಕ ಶಿಕ್ಷಣ ಮತ್ತು 
ಆರೋಗ್ಯನಿಧಿ' ಯನ್ನು ಆರಿ ತನ್ನದೇ ಆದ ಮಿತಿಯಲ್ಲಿ ಊನಶಕ್ಕರ ನೆರಎಗೆ ನಿಂತದ್ವಾಗಲಿ, 
"ಸಕಾಲಿಕ ದಂಥ ವಾರಪತ್ರಿಕೆ ಹೊರತಂದದ್ದಾಗಲಿ, ಜಿಲ್ಲೆಯ ಪರಿಧಿಯಿಂದ ಹೊರಬಂದು 
ರಾಜ್ಯ ಮಟ್ಟಕ್ಕೆ ಪ್ರಕಾಶನದ. ಚಟುವಟಿಕೆಗಳನ್ನು ವಿಸ್ತರಿಸಿದ್ದಾಗಲಿ ಎಲ್ಲವೂ ಮೂಲ ಆಶಯಕ್ಕೆ 
ಪೂರಕವಾಗಿಯೇ ಇವೆ. 


ಜಿ.ಪಿ.: ವೈಚಾರಿಕ ನಿಲುವು ಮತ್ತು ಹೋರಾಟಗಳಿಂದ ರೂಪಗೊಂಡವರು ನೀವು. 
ಆದರೂ ನಿಮ್ಮ. ಪ್ರಕಾಶನದ ಕೃತಿಗಳನ್ನು ನೋಡಿದರೆ ಈ ವರ್ಗದ ಕೃತಿಗಳು ಅಷ್ಟಾಗಿ 
ಕಾಣಿಸುವುದಿಲ್ಲ. ಕಾರಣವೇನು? 

ವಿಷ್ಣು ಮೇಲುನೋಟಕ್ಕೆ ಹಾಗೆನಿಸುವುದು ನಿಜ ಭರವನೆ ಮೂಡಿಸಿದಂತಹ ಯುವ 
ಬರಹಗಾರರ ಆರಂಭದ ಕೃತಿ ಗಳಿಗೆ ಒತ್ತು ನೀಡುವುದು ರಾಘವೇಂದ್ರ ಪ್ರಕಾಶನದ ಮುಖ್ಯ 
ಉದ್ದೇಶಗಳಲ್ಲಿ ಒಂದು. ಈತನಕ ಪ್ರಕಟವಾದ ಪ್ರಕಾಶನದ ೧೭೫ ಹೊತ್ತಿಗೆಗಳಲ್ಲಿ ಅರ್ಧಕ್ಕಿಂತ 
ಹೆಚ್ಚು (೯೦) ಉದಯೋನ್ಮುಖ ಬರಹಗಾರರ ಮೊದಲನೆಯ ಅಥವಾ ಎರಡನೆಯ 
ಸಂಕಲನಗಳು. ಅವುಗಳಲ್ಲೂ ಕವನ ಸಂಕಲನಗಳದ್ದೇ ಸಿಂಹಪಾಲು (೫೦). ಈ ಮಾದರಿಯ 
ಕೃತಿಗಳಿಂದ ಪ್ರಖರ ವೈಚಾರಿಕ ಸಂದೇಶಗಳನ್ನು ನಾವು. ನಿರೀಕೆ ಕ್ಲೆ ಮಾಡುವುದಾದರೂ ಹೇಗೆ)... ಆ 
ದಾರಿಯಲ್ಲಿ ಅವರ ತುಡಿತ ಇದೆ ಎಂಬ ಕಾರಣಕ್ಕೆ ಪ್ರೋತ್ಸಾಹರೂಪದಲ್ಲಿ ಹೊರತಂದ ತಿಗ. 


ಇನ್ನುಳಿದ ಸುಮಾರು ಅರ್ಧದಷ್ಟು ಷು ಗ್ರಂಥಗಳು ಎತ್ತಿ ಎತ್ತಿ ಹೇಳಬಹುದಾಂದಂಥ ವೈಚಾರಿಕ 
ಸ್ಪಷ್ಟತೆಯಿಂದ-ಎಚ್ಚರದಿಂದ ಕೂಡಿವೆ. "ಗೌರೀಶ ಕಾಯಿ ಯವರ ಸಮಗ್ರ ಸ ಸಾಹಿತ್ಯ ಪ್ರಕಟಣೆ ಯ 
ಹಿಂದಿನ ಪ್ರೇರಣೆಯಾದರೂ ವೈಚಾರಿಕ ಕೃತಿಗಳನ್ನು ಓದುಗರ ಮುಂದಿಡಬೇಕೆಂಬ ಹಂಬ ಲದ್ದೇ. 
ಜಿ.ಎಚ್‌.ನಾಯಕರ "ಸಕಾಲಿಕ, "ಹರಿಶ್ಚಂದ್ರ ಕಾವ್ಯ: ಓದು-ವಿಮರ್ಶೆ', ಅವರೇ ಸಂಪಾದಿಸಿಕೊಟ್ಟ 
"ಶತಮಾನದ ಕನ್ನಡ ಸಾಹಿತ್ಯ', ಕಾಯ್ಕಿಣಿಯವರ "ಗ್ರೀಕ್‌ ದಾರ್ಶನಿಕರು', 'ಕಟಾಕ್ಸ್‌, 


೪೦ ರಾಘವೇಂದ್ರ ಪ್ರಕಾಶನ 


"ನವಮಾನವತಾವಾದ್‌, ಶಾಂತಿನಾಥ ದೇಸಾಯರು ಸಂಪಾದಿಸಿಕೊಟ್ಟ "ಗಂಗಾಧರ ಚಿತ್ತಾಲರ 
ಕಾವ್ಯ ಸೃಷ್ಟಿ, ಪುಟ್ಟಪುನವರ "ಪಾಪು ಹೃದಯದ ಮಾತು, ಆರ್‌.ವಿ ಭಂಡಾರಿಯವರ "ಕನ್ನಡ 
ಕಾದಂಬರಿಗಳಲ್ಲಿ 4 ಮತ್ತು ಜಟ ಸಂಘರ್ಷ', "ಸಮಾಜವಾದಿ ವಾಸ್ತವ್‌, ಎಶ ನಾಥ 
ಕಾರ್ನಾಡರ 'ಸಮಚಿತ್ತ', ಜಿ.ಪಿ. ಬಸವರಾಜು ಅವರ "ಭೂಮಿಗಂಧೆ, ಗ.ಸು.ಭಟ್‌ 1 
"ಮರಗಡಲು', ಯಶವಂತ ಚಿತ್ತಾಲರ "ಕುಮಟೆಗೆ ಬಂದಾ ಕಿಂದರಿಜೋಗಿ' ಹಾಗೂ "ಪುಟ್ಟನ ಹೆಜ್ಜೆ 
ಕಾಣೋದಿಲ್ಲಾ!', "ನನ್ನ ಅಂಬಾರಕೊಡ್ಲು, "ನೂರೆಂಟು ಕಿಟಕಿಗಳು', "ಮುಚ್ಚಿದ ಬಾಗಿಲು ಮತ್ತು 
ಮರಿಗುಬ್ಬಿ, "ಅರೆಖಾಸಗಿ' ಸಂಪುಟಗಳು, "ವರ್ತಮಾನದ ಕಣ್ಣು, "ಪ್ರಮಾಣ', ಜಯಂತ 
ಕಾಯ್ಕಿಣಿ" ಅವರ "ಗಾಳ, ಚಿಂತಾಮಣಿ ಕೊಡ್ಲೆಕೆರೆ ಅವರ "ಬಬ್ರುವಾಹನ ಎಂಬ ಇರುವೆ, 
ಮಹಾಬಲಮೂರ್ತಿ ಕೊಡ್ಲೆಕೆರೆ ಅವರ " ಚೆಂದ್ರಾಸಮಾನೆ, ಜಿ.ಎಸ್‌. ಅವಧಾನಿ ಅವರ " ಪರಸ್ಪರ, 
"ಕ್ವಾಸಾರ್‌', "ಗಂಗೋತ್ರಿ ಹಕ್ಕಿಗಳು' "ಕಣಗಿಲ', ಷೆ ಅವರ "ಹಳೆಯ ಹವಳ ಹೊಸ ಮುತ್ತು' 
ಇವೆಲ್ಲ ಸಾಮಾನ್ಯ ಕತಿಗಳಲ್ಲ ವೈಚಾರಿಕ ಎಚ್ಚರವನ್ನು ಹುಟ್ಟು ಹಾಕುವ ಸೃಜನಶೀಲ 
ಗಂಥಗಳಾಗಿವೆ. ಬ: ಪಟ್ಟಿಗೆ ಇನ್ನೂ ೨೦- ೨೫ ಪುಸ್ತಕಗಳನ್ನು ಸೇರಿಸಬಹುದು. 


ಹೊಸ ತಲೆಮಾರಿನ ಬರಹಗಾರರನ್ನು ಪ್ರೋತ್ಸಾಹಿಸಬೇಕೆಂಬ ಉದ್ದೇಶ ಇಟ್ಟುಕೊಂಡಾಗ, 
ಕೆಲವೊಮ್ಮೆ ಗಟ್ಟಿಕಾಳುಗಳ ಜೊತೆಗೆ ಜೊಳ್ಳು ಗಳೂ ಸೇರಿಕೊಂಡುಬಿಡುತ್ತವೆ "ಮತ್ತು ಅದಕ್ಕೆ ಕೆಲವು 
ಸಾಹಿತ್ಯೇತರ ಕಾರಣಗಳೂ ಇರುತ್ತವೆ. ರಾಘವೇಂದ್ರ ಪ್ರಕಾಶನದ ಸ ಸದ್ಯದ ಹೆಮ್ಮೆಯೇನು ; ಗೊತ್ತೆ... 
ತೂ ರಂಗಪ್ರವೇಶ ಮಾಡುವವರಿಗೆ "ಮಣೆ'ಯಿತ್ತು ಆ ದಿನಗಳಲ್ಲಿ ಪ್ರೋತ್ಸಾಹಿಸಿದ್ದರಿಂದ 
ಅದರ ಪ್ರಯೋಜನ ಪಡೆದ ಸುಮಾರು ೨೫ ಬರಹಗಾರರು ಇಂದು "ನಾಡಿನ ಗಮನಾರ್ಹ ' 
ಲೇಖಕರ ಸಾಲಿನಲ್ಲಿ ನಿಂತಿದ್ದಾರೆ. 


ಅ ನಿಮ್ಮ ಪ್ರಕಾಶನ ಎದುರಿಸಿದ ಸಂಕಷ್ಟಗಳನ್ನು ಅರ್ಥಿಕ ತೊಳಲಾಟಗಳನ್ನು ಏಳು- 
ಬೀಳುಗಳನ್ನು ಸಂಕ್ಷಿಪ್ತ ವಾಗಿ ತಿಳಿಸಿ 

ವಿಷ್ಣು ಕಾನಿ ನಾಯಕರು ರಾಘವೇಂದ್ರ ಪ್ರಕಾಶನವನ್ನು ನಡೆಸುತ್ತಬಂದ ನನ್ನ 
ಕ್ರಮದ ಬಗೆ ಪ್ರಸ್ತಾಪಿಸುತ್ತಾ, "ಎಷ್ಟುನಾಯ್ಕರಲ್ಲಿ ಸಾಹಿತ್ಯ ಪ್ರೀತಿಯನ್ನು ಕಾಣಬಹುದೇ ಹೊರತು. 
ವ್ಯವಹಾರ ಜಾಣ್ಮೆಯನ್ನಲ್ಲ ಎಂದುದು ನೆನಪಿದೆ. ("ಕಾಯ್ಕಿಣಿ ನಮಗ ಸಾ ಸಾಹಿತ್ಯ ಪ್ರಕಟಣೆ 
ಯೋಜನೆ'ಯ ನನ ಸಂಪುಟವನ್ನು ಬಿಡುಗಡೆ ಮಾಡುತ್ತ- ೧೯ ೯೩ರಲ್ಲಿ). 
ರಾಘವೇಂದ್ರ ಪ್ರಕಾಶನವು ಆರ್ಥಿಕ ಬಿಕ್ಕಟ್ಟಿನಿಂದ ತತ್ತರಿಸುವಂತಾದಾಗಲೆಲ್ಲ ನನಗೆ 
ಹಾ.ಮಾ.ನಾಯಕರ ಮಾತು ನೆನಪಿಗೆ ಬರುತ್ತದೆ. 

ರಾಘವೇಂದ್ರ ಪ್ರಕಾಶನ ಇರುವುದು ರಾಜಧಾನಿ ಬೆಂಗಳೂರಿನಿಂದ ಸುಮಾರು ೫೦೦ 
ಕಿ.ಮೀ. ದೂರದ ಟ್‌ ಅರಣ್ಯಜಿಲ್ಲೆಯಲ್ಲಿ ಪಠ ಪುಸ್ತಕ ಮಾರಾಟಮಾಡುವ ಕೆಲವು ಹಂಗಾಮಿ 
ಅಂಗಡಿಗಳನ್ನು ಹೊರತುಪಡಿಸಿದರೆ, ವರ್ಷದ ಎಲ್ಲ ಕಾಲಕ್ಕೂ ಸಲ್ಲುವ ಒಂದೇ ಒಂದು 
ಗಂಥಮಾರಾಟದಂಗಡಿ ಈ ಜಿಲ್ಲೆಯಲ್ಲಿ ಇಲ್ಲ ಶಿರ್ಕಿಯಲ್ಲಿ ನಾವೆಲ್ಲ ಸೇರಿ ಆರಂಭಿಸಿದ ಒಂದು 
(ಚಿಂತನ ಪು ಪುಸ್ತಕ) ಮಳಿಗೆ ಇದ್ದರೂ- ಅದಕ್ಕೂ ಅದರದೇ ಆದ ಮಿತಿಗಳಿವೆ. ಹೀಗಾಗಿ ಈ ಜಿಲ್ಲೆಯಲ್ಲಿ 
ಮುದ್ರಣವಾಗಿ ಹೊರಬಂದ ಪುಸ್ತಕಗಳ ಮಾರಾಟಕ್ಕಾಗಿ ಇಲ್ಲಿಯ ಪ್ರಕಾಶಕರು, ಬೆಂಗಳೂರು, 


ರಾಘವೇಂದ್ರ ಪ್ರಕಾಶನ ೪() 


ಮೈಸೂರು, ಮಂಗಳೂರು, ಧಾರವಾಡಗಳಿಗೇ ಸುತ್ತಾಡಬೇಕು. ಸರಕಾರದ ಗ್ರಂಥಾಲಯಗಳು 
ಮ್‌ ಖರೀದಿಗಾಗಿ ಜಾತಕದಂತೆ ಕಾಯಬೇಕು. 


ರಾಘವೇಂದ್ರ ಪ್ರಕಾಶನಕ್ಕೆ ಈವರೆಗೆ ಹೇಳಿದ ಸಮಸ್ಯೆ [ಗಳಂತೂ ಆಯಿತು. ಅವುಗಳ ಜೊತೆಗೆ 
ತಾನೇ ತನ್ನ ಮೇಲೆ ಎಳೆದುಕೊಂಡ ಇನ್ನೊಂದಷ್ಟು ಈ ಪ್ರಕಾಶನವು ಕವನ ಸಂಕಲನಗಳ ಪ್ರಕಟಣೆಗೆ 
ಆದ್ಯತೆ ನೀಡಿಕೊಂಡು ಬಂದಿದೆ. ರಾಜ್ಯ ದ ಯಾವುದೇ ಪುಸ್ತಕವ್ಯಾ 'ಪಾರಿಗಳಲ್ಲಿ ಹೋಗಿ ಹೆ “ಕವನ 
ಸಿನ ಆಗಿದ್ದರೆ ಬೇಡ್‌ ಎನ್ನುವವರೇ ಹೆಚ್ಚು ಈ ಕಾರಣದಿಂದಾಗಿ ೧೯೮ "೪ರಷ್ಟು ಹಿಂದೆ ನಾವು 
ಪ್ರಕಟಿಸಿದ- ಅರವಿಂದ ನಾಡಕರ್ಣಿಯವರಂಥ ಪ್ರಬುದ್ಧ ಕವಿಗಳ ಸಂಕಲನ ಕೂಡ | (ನಾ ಭಾರತೀ 
ಕುಮಾರ) ಮಾರಾಟವಾಗದೇ (೨೪ ನ ನಮ್ಮ ಸ್ಟಾಕ್‌ ರೂಮಿನಲ್ಲಿ ಕೊಳೆಯುತ್ತಿದೆ. 
ಇದು ಕೇವಲ ಒಂದು ಉದಾಹರಣೆ, ಅಷ್ಟೆ 


ರಾಘವೇಂದ್ರ ಪ್ರಕಾಶನವು, "ಗೌರೀಶ ಕಾಯ್ಕಿಣಿ ಸಮಗ್ರ ಸಾಹಿತ್ಯ ಪ್ರಕಟಣೆ ಯೋಜನೆಗಾಗಿ' 
ಮೂರುವರೆ ಲಕ ರೂಪಾಯಿಗಳನ್ನು ಬ್ಯಾಂಕ್‌ ಮೂಲಕ (ಓಡಿಸ ಸಾಲ) ಪ ಪಡೆಯಿತು. ಕನ್ನಡ ಪುಸ್ತಕ 
ಪ್ರಾಧಿಕಾರದ ಮೊದಲನೆಯ ಅಧ್ವ ರಾದ ಎಲ್‌.ಎಸ್‌.ಶೇಷಗಿರಿರಾಯರು, ಈ ಯೋಜನೆಯ ಬಗ್ಗೆ 
ಮಾತನಾಡುತ್ತ, ನಮ್ಮ ಪುಸ್ತಕ ಪ್ರಾಧಿಕಾರ ಎತ್ತಿಕೊಳ್ಳಬೇಕಾದಂಥ ಯೋಜನೆಯನ್ನು ಆ ಹಳ್ಳಿ ಯಲ್ಲಿ 
ಕೂತು ನೀವು ಮಾಡುತ್ತಿದ್ದೀರಿ, ಮಾಡಿ. ಪ್ರತಿಯೊಂದು ; ಸಂಪುಟದ ೧೦೦ಕ್ಕೆ ಕಡಿಮೆಯಿಲ್ಲದಷ್ಟು 
ಪ್ರತಿಗಳನ್ನು ಪುಸ್ತಕ ಪ್ರಾಧಿಕಾರವು- ವಿಶೇಷ ಖರೀದಿ ಯೋಜನೆಯಡಿಯಲ್ಲಿ ಕೊಳ್ಳುತ್ತದೆ ಎಂದು 
ಭರವಸೆಯನ್ನೂ ನೀಡಿದರು. ನಾಲ್ಕನೆಯ ಸಂಪುಟ ಹೊರಬಂದ ಹೊತ್ತಿಗೆ ( ಅಗ ಬೇರೆ « ಅಧ್ಯಕ್ಷರು), 
ಹಿಂದಿನ ಪತ್ರಕ ನಾವು ಹೊಣೆಯಲ್ಲ ಪುಸ್ತಕ ಪ್ರಾಧಿಕಾರದ ಇಂದಿನ ಆರ್ಥಿಕ ಸಿ ಸ್ಥಿತಿ- ಗತಿಯ 
ಹಿನ್ನೆಲೆಯಲ್ಲಿ ೫೦ ಪ್ರತಿಗಳನ್ನು ಮಾತ್ರಕೊಳ್ಳ ಲು ಸಾಧ್ಯ ಎಂದು ತಿಳಿಸಿದರು. ಗೌರೀಶ ಸಮಗ್ರ 
ಸಂಪುಟಗಳು ಬಂದಂತೆಲ್ಲ ನಾವು ೧೦೦ ಪ್ರತಿಗಳನ್ನು ತರಿಸಿಕೊಂಡು ಮಾರಾಟಮಾಡಿಕೊಡ್ತೀವಿ 
ಎಂದಿದ್ದ "ನವಕರ್ನಾಟಕ ದವರು ಮೂರನೆಯ ಸಂಪುಟ ಬರುವ ಹೊತ್ತಿಗೆ ಮಾತು ಮರೆತುಬಟ್ಟರು. 
ಈ ಸಂಪುಟಗಳು ಹೊರಬಂದ ೧೯೯೩-೨೦೦೨ರ ಕಾಲಾವಧಿಯಲ್ಲಿ ಸರಕಾರದ ಸಗಟು 
ಖರೀದಿಯೂ ಇರಲಿಲ್ಲ ಹೀಗಾಗಿ ಅಸಲು ಬಡ್ಡಿ ಅಂತೆಲ್ಲಹೇಳಿ ಸುಮಾರು ಐದುಲಕ ಕ ರೂಪಾಯಿಗಳ 
ಹಿನ್ನಡೆಯನ್ನು ಪ್ರಕಾಶನ ಅನುಭವಿಸಬೇಕಾಯಿತು. ( ಇಂದೂ ಆರರಿಂದ ಹತ್ತರ ನಡುವಿನ 
ಸಂಪುಟಗಳು. ದೊಡ್ಡಪ್ರಮಾಣದಲ್ಲಿ ಉಳಿದುಬಿಟ್ಟಿದೆ. ಬ್ಯಾಂಕ್‌ ಸಾಲವೂ ೩ ಲಕ್ಷದಷ್ಟು ಬಾಕಿ ಇದೆ). 
ಈ ತೊಳಲಾಟದ ಮಧ್ಯೆ ಯೇ ರಾಘವೇಂದ್ರ ಪ್ರಕಾಶನವನ್ನು ನಾಡಿನ ಅತ್ತು ತ್ತಮ ಪ್ರಕಾಶನಗಳಲ್ಲಿ 
ಒಂದೆಂದು-ಎಸ್‌. ಜಿ. ಸಿದ್ಧರಾಮಯ್ಯ ನವರ ಕಾಲಾವಧಿಯ ಕನ್ನಡ ಪುಸ್ತಕ ಪ್ರಾ ್ರಧಿಕಾರವು- ಗುರುತಿಸಿ 
೨೦೦೪ರಲ್ಲಿ ಗೌರವಿಸಿದೆ. ಹೀಗೆ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುತ್ತ ನಡೆಸಿಕೊಂಡು 
ಬಂದಿದ್ದೇನೆ... 


ಜಿ.ಪಿ.: ಪತ್ರಿಕೋದ್ಯಮದ ಜೊತೆಯಲ್ಲಿ ನೀವು ಹೆಜ್ಜೆ ಹಾಕಿದವರು. "ಸಕಾಲಿಕ' ಎಂಬ 
ವಾರಪತ್ರಿಕೆಯನ್ನು ಹುಟ್ಟು ಹಾಕಿ ಅದರ ಎಭಿನ್ನ ಆಯಾಮಗಳನ್ನು ಕಂಡುಕೊಂಡವರು. 
ಪತ್ರಿಕೋದ್ಯ ಮದ. ಬಗ್ಗೆ ನಿಮ್ಮ ಆಸಕ್ತಿ ಬೆಳೆದದ್ದು ಹೇಗೆ? 


ವಿಷ್ಣು ಪತ್ರಿಕೋದ್ಯಮದ ಬಗ್ಗೆ ನನ್ನಲ್ಲಿ « ಆಸಕ್ಕಿ ಮೂಡಿಸಿದ್ದು- ದಿನಕರ ದೇಸಾಯಿ ಅವರು 


೪೨ ರಾಘವೇಂದ್ರ ಪ್ರಕಾಶನ 


ಅಂಕೋಲೆಯಿಂದ ನಿಯಮಿತವಾಗಿ ಹೊರಡಿಸುತ್ತಿದ್ದ "ಜನಸೇವಕ' ಸಾಪ್ತಾಹಿಕ. ನಾನು ೯ನೆಯ 
ತರಗತಿಯ ವಿದ್ಯಾರ್ಥಿಯಾಗಿದ್ದಾಗಲೇ "ಜನಸೇವಕ' ಕಾರ್ಯಾಲಯಕ್ಕೆ ಹೋಗಿ, ಸುದ್ದಿ 
ಬರೆಯುವ, ಪ್ರೂಘು ತಿದ್ದುವ ಕೆಲಸವನ್ನು-ಅದರ ಸಂಪಾದಕರಾಗಿದ್ದ ಅಮ್ಮೆಂಬಳ ಆನಂದರ 
ಮಾರ್ಗದರ್ಶನದಲ್ಲಿ ಮಾಡುತ್ತಿದ್ದೆ ನನ್ನ ಮೊದಲನೆಯ ಲೇಖನ ಪ್ರಕಟವಾಗಿದ್ದು ಆ 
ಪತ್ರಿಕೆಯಲ್ಲೇ, "ಜನಸೇವಕ' ನಾಡಿನ ತುಂಬ ಪ್ರಸಿದ್ಧಿ ಪಡೆದಿದ್ದಂಥ ಪತ್ರಿಕೆ. ಅದರ ಮುಖಪುಟದ 
ಲೇಖನಗಳನ್ನು ಮತ್ತು "ಸಂಪಾದಕೀಯ' ಗಳನ್ನು ಸ್ವತಃ ದಿನಕರ ದೇಸಾಯಿಯರೇ 
ಬರೆಯುತ್ತಿದ್ದರು. ಪ್ರಜಾವಾಣಿ, ಜನಪ್ರಗತಿ ಮುಂತಾದ ರಾಜಧಾನಿಯ ಗಣ್ಯ ಪತ್ರಿಕೆಗಳು 
"ಜನಸೇವಕ'ದ ಲೇಖನಗಳನ್ನು ಎತ್ತಿಕೊಂಡು ಮರುಮುದ್ರಣ ಮಾಡುತ್ತಿದ್ದವು. ದಿನಕರ 
ದೇಸಾಯರ ಲೇಖನಗಳಲ್ಲಿ ಕರಾರುವಾಕ್ಕಾದ ಅಭಿಪ್ರಾಯಗಳಿರುತ್ತಿದ್ದವು. ಅಲ್ಲಗಳೆಯಲಾಗದ 
ಅಂಕೆಸಂಖ್ಯೆಗಳಿರುತ್ತಿದ್ದವು. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಸಂಸದೀಯ ವ್ಯವಸ್ಥೆಯಲ್ಲಿ 
ಒಂದು ಬಲಿಷ್ಠ ಎರೋಧಿ ಪಕ್ಷ ನಿರ್ವಹಿಸಬಹುದಾದಂಥ ಕರ್ತವ್ಯವನ್ನು “ಜನಸೇವಕ' 
ನಿರ್ವಹಿಸುತ್ತಿತ್ತು. ಆ ಮೂಲಕ ಸಾಮಾನ್ಯ ಜನತೆಗೆ ರಾಜಕೀಯ ಜ್ಞಾನವನ್ನು ನೀಡುತ್ತಿತ್ತು. ಈ ಎಲ್ಲ 
ಸಂಗತಿಗಳು ನನ್ನ ಮೇಲೆ ಬಹಳಷ್ಟು ಪ್ರಭಾವಬೀರಿದ್ದವ. 

೧೯೬೪ರಿಂದ ೬೬ರ ನಡುವಿನ ಕಾಲಾವಧಿಯಲ್ಲಿ ನಾನು ಹುಬ್ಬಳ್ಳಿ ಯಿಂದ ಹೊರಡುತ್ತಿದ್ದ 
"ವಿಶಾಲ ಕರ್ನಾಟಕ್‌ ದೈನಿಕಕ್ಕೆ-ಹದಿನೈ ದು ದಿನಗಳಿಗೆ ಒಮ್ಮೆಯಂತೆ ಸ ತ ಲೇಖನಗಳನ್ನು 
ಬರೆಯುತ್ತಿದ್ದೆ (ಆ ಲೇಖನಗಳು ಸ ನನ್ನ ಫೈಲಿನಲ್ಲಿವೆ) ಮುಂದೆ ಶಿರ್ಕಿಯಿಂದ 
ಹೊರಡುತ್ತಿದ್ದ ದೊಡ್ಮನೆ ಗಣೇಶ ಹೆಗಡೆಯವರ "ಮುನ್ನಡೆ ಸಾಪ್ತಾಹಿಕಕ್ಕೆ ದಾಂಡೇಲಿಯಿಂದ 
"ವಾರದ ಜ್ಞಾನ ಪತ್ರ' ಬರೆಯತೊಡಗಿದೆ. ೧೯ ೮೦ರ ದಶಕದಲ್ಲಿ 'ವರರ್ಕೆರಫಂರಾಮ 
ಶೆಟ್ಟಿಯವರು (ಮೂಲತಃ ಪ್ರಜಾವಾಣಿ-ಡೆಕ್ಕನ್‌ ಹೆರಾಲ್ಡ್‌ ಬಳಗದವರು). ಮಂಗಳೂರು 
ಸಮೀಪದ ಬೈಕಂಪಾಡಿಯಿಂದ " ಮುಂಗಾರು' ಎಂಬ ದಿನಪತ್ರಿಕೆ ಹೊರಡಿಸಿದರು. ಎಡಪಂಥೀಯ 
SE ನನ್ನ ಬಹುಕಾಲದ ಸ್ನೇಹಿತರಾಗಿದ್ದ- ವಡ್ಡರ್ಸೆ ನನ್ನನ್ನು ಉತ್ತರ ಕನ್ನಡ ಜಿಲ್ಲೆಯ 
ವ್ಯ ವಸ್ಥಾಪಕ ಹಾಗೂ "ಅಂಕೋಲ ತಾಲೂಕಾ ವರದಿಗಾರ ನಾಗಿರುವಂತೆ ಕೇಳಿಕೊಂಡರು. ನನಗೆ 
"ಅತ್ಯುತ್ತ ತಮ ಗ್ರಾಮಾಂತರ ವರದಿಗಾರ' ಎಂಬ ಪ್ರಶಸ್ತಿ ನೀಡಿದ್ದೂ ಆಗಲೇ. 


"ಮುಂಗಾರು' ನಿಂತ ಮೇಲೆ ನಮ್ಮ ಜಿಲ್ಲೆಯ ದೈನಿಕ "ಕರಾವಳಿ ಮುಂಜಾವು'ದಲ್ಲಿ"ಪ್ರಚಲಿತ' 
ಎಂಬ ಪಾಕಿಕ ಅಂಕಣದಲ್ಲಿಸುಮಾರು ಒಂದು ಸಾ ಬರೆದೆ. ಅಂಕೋಲೆಯ ಕೆಲವು ಉತ್ಸಾಹಿ 
ತರುಣರು “ಕರಾವಳಿ ಸು ಪ್ರಭಾತ' ಎಂಬ ಹೊಸ ದೈನಿಕವನ್ನು ಆರಂಭಿಸಿ ಆರುತಿಂಗಳಷ್ಟೇ ನಡೆಸಿ 
ನಿಲ್ಲಿಸಿಬಿಟ್ಟರು. ಅವರ ಆಗ್ರಹಕ್ಕೆ ಮಣಿದು ಆ ದೈನಿಕದಲ್ಲೂ ನಾನು" ಅನಿವಾರ್ಯ' ಎಂಬ ; ವಾರದ 
ಅಂಕಣಕಾರನಾಗಿ ತೊಡಗಿಸಿಕೊಂಡಿದ್ದೆ ಆ ಪತ್ರಿಕೆ ನಂತ ಒಂದು ವರ್ಷದ ನಂತರ, ೨೦೦೨ರಲ್ಲಿ 
"ಸಕಾಲಿಕ' ಎಂಬ ಸಾಪ್ತಾಹಿಕವನ್ನು ಹುಟ್ಟುಹಾಕಿ ಮೂರುವರ್ಷಗಳ ಕಾಲ ನಡೆಸಿ, ಸುಮಾರು ೭ ಲಕ್ಷ 
ರೂಪಾಯಿಯಷ್ಟುಹಾನಿ ಬೆನ್ನಿಗೆ ಕಟ್ಟಿಕೊಂಡು ನಿಲ್ಲಿಸಿಬಿಟ್ಟೆ 

"ಸಕಾಲಿಕ ನನಗೆ ಆರ್ಥಿಕ 'ಹಾರಯುಂಟುಮಾಡಿಕುಹುಡು. ಆದರೆ "ಸಕಾಲಿಕ ದಲ್ಲಿ 
ಮೂಡಿಬಂದ ಲೇಖನಗಳು ಇಂದು ನಾಡಿನ ಓದುಗರ ಮುಂದೆ ಏಳುಗ್ರಂಥಗಳ ರೂಪದಲ್ಲಿ 


ರಾಘವೇಂದ್ರ ಪ್ರಕಾಶನ ೪೩ 


ಉಳಿದುಕೊಂಡಿವೆ. ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಪಡೆದ ಗ್ರಂಥಗಳೂ ಅದರಲ್ಲಿ ಸೇರಿದೆ. 
"ದುಡಿಯುವ ಕೈಗಳ ಹೋರಾಟದ ಕತೆ' (ಅಕಾಡೆಮಿ ಬಹುಮಾನಿತ), "ಅರೆಖಾಸಗಿ' (ಎರಡು 
ಸಂಪುಟಗಳಲ್ಲಿ), “ಕಾಲೋಚಿತ” (ಸಂಪಾದಕೀಯ ಲೇಖನಗಳ ಸಂಗ್ರಹ), ಆರ್‌.ವಿ. 
ಭಂಡಾರಿಯವರ "ಮಕ್ಕಳ ಕಥೆಗಳು', ಜಿ.ಎಸ್‌. ಅವಧಾನಿಯವರ ಕಿರು ಕಾದಂಬರಿ "ಕಣಗಿಲ', 
ವಿ.ಎ. ಜೋಶಿಯವರ ವಿನೋದ ಬರಹಗಳ ಸಂಕಲನ "ಹುಡುಗಾಟ'-ಸಕಾಲಿಕದ ನೇರ 
ಕೊಡುಗೆಗಳು. ನಾಡಿನ ಎಲ್ಲ ಭಾಗಗಳ ವಿಚಾರವಾದಿಗಳು, ಚಿಂತಕರು, ಸಕಾಲಕ್ಕೆ ಶ್ರದ್ಧೆಯಿಂದ 
ಬರೆಯುತ್ತಿದ್ದುದು ವಿಶೇಷ 


ಜಿ.ಪಿ.: ನಿಮ್ಮಇನ್ನೊಂದು ಪ್ರಧಾನ ಆಸಕ್ತಿ ಯಕ್ಷಗಾನ. ಹಾಗೆಯೇ ಬೀದಿನಾಟಕವೂ ಸೇರಿ- 
ದಂತೆ ರಂಗನಾಟಕಗಳ ಬಗೆಗೂ ನಿಮಗೆ ಹೆಚ್ಚಿನ ಆಸಕ್ಕಿ. ಅಲ್ಲಿಯ ನಿಮ್ಮ ಅನುಭವಗಳನ್ನು ತಿಳಿಸಿ. 

ಎಷ್ಟು ಕನ್ನಡ (ಪ್ರಾಥಮಿಕ) ಶಾಲೆಯ "ಪೋರ'ನಾಗಿದ್ದಾಗಿನಿಂದ ನಾನು ಚಂಡೆ- 
ಮದ್ದಳೆಯ ಬೆನ್ನು ಬಿದ್ದವನು. ಯಕ್ಷಗಾನದ ಚಂಡೆಯ ಸ ಸದ್ದು ಯಾವ ದಿಕ್ಕಿನಿಂದ ಬರುತ್ತದೆಂದು 
ನೋಡಿ, ಆ ದಿಕ್ಕು “ಏಡಿದು ಹೋಗಿ, ಚಪ್ಪರದ ಬಣ್ಣದ ಮನೆಯಲ್ಲಿ ಸೇರಿಕೊಂಡು, 
ಪಾತ್ರಧಾರಿಗಳಿಗೆ ಬೇಕಾದ ಚಹತಂದು ಕೊಡುವುದರಿಂದ ಹಿಡಿದು ಭಾಗವತರಿಗೆ ಬೇಕಾದ 
ಪಿಯಾನುಪಟ್ಟೆಗೆ ಬಾರಿಸುವಲ್ಲಿಯವರೆಗೆ ನನ್ನ ಸಾರುಪತ್ಯ. 


ಯಕ್ಷಗಾನಬ "ಟಮೂಡಾಮಣಿ ಪ್ರಸಂಗ, "ಪಂಚವಟಿ ಪ್ರಸಂಗ, "ಗದಾಯುದ್ದೆ ಹಾಗೂ 
"ಹರಿಶ್ಚಂದ್ರ ಚರಿತ್ರೆ'ಯ ಹೆಚ್ಚಿನ ಹಾಡುಗಳೆಲ್ಲ ನಾನು ಘಡ ತರಗತಿಯವನಿದ್ದಾಗಲೇ 
ಬಾಯಿಪಾಠ ಆಗಿದ್ದವು. ಮನೆಯ ಹೊರಚಿಟ್ಟೆಯ ಮೇಲೆ ಬಿದ್ದುಕೊಂಡು ಇಡೀ ಊರು 
ನಿದ್ದೆಗೆಡುವಂತೆ ಏರಿದ ಕಂಠದಲ್ಲಿ ದಿನಕ್ಕೊಂದು. "ಪ್ರಸಂಗ'ದ ಹಾಡನ್ನು ಹಾಡುತ್ತಿದ್ದೆ 
"ಚೂಡಾಮಣಿ' ಪ್ರಸಂಗದ ಇಡೀ ಪುಸ್ತಕವೇ ನನಗೆ ಬಾಯಿಪಾಟ ಆಗಿತ್ತೆಂದರೂ ಅಡ್ಡಿಯಿಲ್ಲ 

ಹೀಗೆ ಯಕ್ಷಗಾನದ ಹುಚ್ಚು ಹಿಡಿಸಿಕೊಂಡ ನಾನು ಎಸ್‌.ಎಸ್‌.ಎಲ್‌.ಸಿ. ಮುಗಿಸಿದ ವರ್ಷ 
(೧೯ ೬೨) ಅಂಬಾರಕೊಡ್ಡದಲ್ಲಿ "ಸಮಾಜವಾದಿ ಯುವಕ ಸಂಘ' ಎಂಬ ವೇದಿಕೆ ಕಟ್ಟಿ ಸ್ಥಳೀಯ 
ಯುವಕರನ್ನು ಒತ್ತಟ್ಟಿಗೆ ತಂದು "ಮುಖ್ಯ ವಾಗಿ ಎರಡು ಕಾರ್ಯಕ್ರಮಗಳಿಗೆ ಒತ್ತುಕೊಟ್ಟಿದ್ದೆ ೧) ನಮ್ಮ 
ಊರಿನ ಕಾಲುದಾರಿಗಳನ್ನೆಲ್ಲ ಜಗೆಲಮಾಡಿ ಶ್ರಮದಾನದ ಮೋಸ ನಾಲ್ಕು ಗಾಲಿಯ ವಾಹನಗಳು 
ಓಡಾಡುವಂಥ ರಸ್ತೆಗಳನ್ನು ನಿರ್ಮಿಸುವುದು. ೨) ಪ್ರತಿವರ್ಷ ಒಂದು ಯಕ್ಷಗಾನ ಬೈಠಕ್ಕು 
(ತಾಳಮದ್ದಳೆ), ಒಂದು ಯಕ್ಷಗಾನ ಬಯಲಾಟ ಹಾಗೂ ಒಂದು ರಂಗನಾಟಕ ಆಯಿವುದು. 


ಸದ್ರಿ ಯುವಕ ಸಂಘದ ಸ ಸ್ಥಾಪಕ ಅಧ್ಯಕ್ಷ ನಾನೇ ಆಗಿದ್ದರಿಂದ (ಈಗ ಅಂಕೋಲಾ 
ತಾಲೂಕಿನಲ್ಲಿ ಪ್ರಸಿದ್ಧ ಯಕ್ಷಗಾನ ಭಾಗವತನೆನಿಸಿಕೊಂಡಿರುವ ಮಂಗು ಮಂಗೇಶಗೌಡ 
ಕಾರ್ಯದರ್ಶಿಯಾಗಿದ್ದು. ಈ ಎಲ್ಲ ಕಲಾಪ್ರದರ್ಶನಗಳಲ್ಲಿ ಪಾತ್ರವಹಿಸುವ ಅನಿವಾರ್ಯತೆ 
ಕೂಡಾ ನನಗೆ ಒದಗಿಬಂತು. "ಗದಾಯುದ್ಧ ಪ್ರಸಂಗದ "ಕೌರವ, ಪಂಚವಟಿಯ "ರಾಮ', 
ದ್ರೌಪತಿ ಪ್ರತಾಪದ "ಭೀಮಸೇನ, ಜ್‌ ಕಾಳಗದ "ಅರ್ಜುನ, ಹರಿಶ್ಚಂದ್ರ ಚರಿತ್ರೆಯ 
'ಹರಶ್ಚಂದ್ರ' ರೇಣುಕಾ ಮಹಾತ್ಮೆಯ "ಜಮದಗ್ನಿ, ಕರ್ಣಾರ್ಜುನರ ಕಾಳಗದ "ಶಲ್ಯ', 
ಕೀಚಕವಧೆಯ "ಸೈರಂಧ್ರಿ, ಕೃಷ್ಣ ಸಂಧಾನದ ಕೌರವ, ಭೀಮ, ದ್ರೌಪದಿ - ಹೀಗೆ ನನ್ನ ಪಾತ್ರಗಳು 


೪೪ ರಾಘವೇಂದ್ರ ಪ್ರಕಾಶನ 


ಚಾಲ್ತಿಯದಲ್ಲಿದ್ದವು. ಅಂಬಾರಕೊಡ್ಡದ ಹೊರತಾಗಿ, ಅಂಕೋಲೆ ಪೇಟೆಯಲ್ಲಿ ಜರಗುವ 
ದಹಿಂಕಾಲ ಉತ್ತವದಲ್ಲಿ ಹಾರವಾಡಾ, ಅವಾರ್ಸಾ, ದಾಂಡೇಲಿ, ಧಾರೇಶ್ವರ ಮುಂತಾದ 
ಊರುಗಳಲ್ಲಿ ಪಾತ್ರವಹಿಸಿದ್ದೇನೆ. 

ನಾನು ಪ್ರಾಥಮಿಕ ೬ನೆಯ ತರಗತಿಯಲ್ಲಿ ಓದುತ್ತಿದ್ದಾಗಲೇ ನಾಟಕದ ನಂಟು 
ಅಂಟಿಕೊಂಡಿತು. ಆರಂಭದ ವರ್ಷಗಳಲ್ಲಿನಾನು ನಿರ್ವಹಿಸುತ್ತಿದ್ದುದು ಹಾಸ್ಯಪ್ರಧಾ ಪಾತ್ರಗಳನ್ನು 
ಎಂ.ಎನ್‌.ಭಟ್‌ ಮಾಸ್ತರ್‌ ಅಂತ ಇದ್ದರು. ಅಸಾಮಾನ್ಯ ರಂಗನಟರು. ಅವರ ನಿರ್ದೇಶನ, 
ಬಿ.ಜೆ. ನಾಯಕ ಮಾಸ್ತರರ ಮಾರ್ಗದರ್ಶನ ನನ್ನ ರಂಗಾಸಕ್ತಿಯನ್ನು ಹೆಚ್ಚಿಸಿತು. 
ಎಸ್‌.ಎಸ್‌.ಎಲ್‌.ಸಿ.ಯಲ್ಲಿದ್ದಾಗ "ಆನಂದ' ಎಂಬ ಹೆಸರಿನ ಮೂರುತಾಸು ಅವಧಿಯ 
ನಾಟಕವೊಂದನ್ನು ನಾನೇ ಬರೆದು, ನಿರ್ದೇಶಿಸಿ, ಪಾತ್ರವೊಂದನ್ನೂ ನಿರ್ವಹಿಸಿ ರಂಗಕ್ಕೆ ತಂದೆ. ಆ 
ನಂತರ ನನ್ನ ಓದಿಗಾಗಿ-ಉದ್ಯೊ ಕ್ಕಾಗಿ ಊರುಬಿಟ್ಟರೂ ಪ್ರತಿವರ್ಷ ನನ್ನೂರಿಗಾಗಿಯೇ ಒಂದು 
ನಾಟಕಬರದು, ನನ್ನ ಊರಿನ ಎಳೆಯ ಕ್ಯ ಕಲಾವಿದರಿಗೆ ತರಬೇತಿಕೊಟ್ಟು ಪಳಗಿಸಿ 
ಪ್ರದರ್ಶಿಸುವುದು ರೂಢಿಯಾಯಿತು. ಹೀಗೆ ಸತತ ೨೪ ವರ್ಷ ೨೪ ಹೊಸ ನಾಟಕಗಳನ್ನು ನನ್ನ 
ಊರಿಗೆ ಕೊಟ್ಟಿರುವ ನಾನು ೮೦ರ ದಶಕದಲ್ಲಿ ಬೀದಿನಾಟಕಗಳತ್ತ ಆಕರ್ಷಿತನಾದ ಜೋ ೆ 
ಬೀದಿಯಲ್ಲೂ ಇಆಗಬೇಕು, ರಂಗದಲ್ಲೂ ಹೊಂದಬೇಕು-ಅಂಥ ಸಣ್ಣ ಸಣ್ಣ ನಾಟಕಬರೆದು 
ಆಡಿಸಲಾರಂಭಿಸಿದೆ. 


ನನ್ನ ಹಾಗೂ ಅಕ್ಕನ ಮನೆಯ ಒಟ್ಟೂ ಸದಸ್ಯರ ಸಂಖ್ಯೆ ೧೪. ಅವರಲ್ಲಿ ಎಂಟು ಜನ ಪಾತ್ರ 
ನಿರ್ವಹಿಸಬಲ್ಲಂಥವರು. ಹೀಗಾಗಿ ನಾಟಕದ ಪಾತ ತ್ರಧಾರಿಗಳನ್ನು ಹುಡುಕುವುದಕ್ಕೆ ನಾನು ವಿಶೇಷ 
ಪರಿಶ್ರಮ ಪಡಬೇಕಾಗಿರಲಿಲ್ಲ ಶಾಲೆಯಲ್ಲಿ ಒಂದೆರಡು ವರ್ಷ 'ಅಕ್ಚರಕಲಿತು ಕೃಷಿ ಕಾರ್ಯನಿಮಿತ್ತ 
ಬಿಟ್ಟು ಬಿಟ್ಟಂಥ ನನ್ನೂರಿನ ಹಾಲಕ್ಕಿ ಹುಡುಗರಿಗೆ ಪಾತ್ರ ಮಾಡಲು ಹಚ್ಚತ್ತಿದ್ದ ಅವರ ನಾಲಿಗೆ 
ತಿರುಗುವಂತೆ ಮಾಡುವುದು ಸ್ವಲ್ಪ ಪ್ರಯಾಸದ ಕೆಲಸವಾಗಿತ್ತು. ಒಂದೆರಡು ವರ್ಷಗಳಲ್ಲಿ 
ಅವರಲ್ಲೂ ನಾಲ್ಕೆ ದು ನೆ "ನನಗೇ ಆಶ್ಚರ್ಯವಾಗುವಷ್ಟು ತಯಾರಾದರು. ಈ 
ಉದ್ದೇಶಕ್ಕಾಗಿಯೇ *'ಂಬಾರಕೊಡದಲ್ಲಿ ಟಾ ರಂಗವೇದಿಕೆಯೊಂದನ್ನೂ ನಿರ್ಮಿಸಿಕೊಟ್ಟೆ 
(ಈಗ ಅದನ್ನು ಸರಕಾರಿ ಸಹಾಯ 'ಧನಪಡೆದು ಬೆಳೆಸಿದ್ದಾರೆ). 

ರಂಗನಾಟಕವೇ ಇರಲಿ, ಬೀದಿನಾಟಕವೇ ಇರಲಿ ನನ್ನ ಪ್ರಧಾನ ಲಕ್ಷ್ಯ, ನನ್ನೂರಿನ ಅನಕ್ಷರಸ್ಥ 
ಜನಸಮುದಾಯಕ್ಕೆ ಶಿಕ್ಷಣ ನೀಡುವುದು. ನನ್ನಬಯಲು ನಾಟಕಗಳಿಗೆ ೫ರಿಂದ ೧೦ ಸಾವಿರದಷ್ಟು 
ಪ್ರೇಕ್ಷಕರು ಬರುತ್ತಿದ್ದರು. ನನ್ನೂರಿನ ಜನರು. ಮಾತ್ರವಲ್ಲ ತಾಲೂಕಿನ ಬೇರೆ ಬೇರೆ ಭಾಗಗಳ 
ಪ್ರೇಕ್ಷಕರೂ ಹರಿದುಬರುತ್ತಿದ್ದರು. ಕುಳಿತುಕೊಳ್ಳಲು, ನಿಲ್ಲಲು ಸ್ಥಿರ ಸಿಗದೆ, ಮರಗಳ ಟೊಂಗೆಗಳ 
ಮೇಲೆ ಕುಳಿತು ನಾಟಕ ನೋಡುತ್ತಿದ್ದವರ ಸಂಖ್ಯೆ ನೂರಾರು. 

ಅತ್ವ ಕಂಪನಿ ನಾಟಕವೂ ಅಲ್ಲ ಇತ್ತ ತೀರಾ ಹೊಸ ಅಲೆಯ ನಾಟಕವೂ ಅಲ್ಲ ಇವೆರಡರ 
ಮಧ್ಯದ ಒಂದು ಮಾರ್ಗವನ್ನು ನನ ಪ್ರಯೋಗಕ್ಕೆ ದುಡಿಸಿಕೊಂಡಿರುತ್ತಿದ್ದೆ 

ಸುಮಾರು ೫೦ ವರ್ಷಗಳ ಕಾಲ ರಂಗಕಲಾವಿದನಾಗಿ, ನಿರ್ದೇಶಕನಾಗಿ ಹಣ 
ಕಳೆದುಕೊಂಡಿದ್ದೇನ. ವೃತ್ತಿ ಬದುಕಿನಲ್ಲಿ ನಿವೃತ್ತಿಯ ಸಮಯ ಗಳಿಕೆ ರಜೆಯಾಗಿ ಪರಿವರ್ತಿಸಿ 


ರಾಘವೇಂದ್ರ ಪ್ರಕಾಶನ ೪೫ 


ಕೈತುಂಬ ದುಡ್ಡು ಸಂಪಾದಿಸಬಹುದಾಗಿದ್ದ ರಜೆ ಕಳೆದುಕೊಂಡದ್ದಿದೆ. ಸಮಯ, ನಿದ್ದೆ ಶ್ರಮ ಎಲ್ಲ 
ಕೊಟ್ಟಿದ್ದೇನೆ. ಆದರೆ ಪ್ರತಿವರ್ಷವೂ ಆಯಾ ಸಂದರ್ಭಕ್ಕೆ ಅಗತ್ಯದ್ದೆಂದು ಭಾವಿಸಿ ಬರೆದ ಹೊಸ 
ಹೊಸ ನಾಟಕಗಳನ್ನು ಕೊಟ್ಟಾಗ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿದರೂ, ಒಂದೇ ಒಂದು 
ಸದ್ದಿಲ್ಲದಂತೆ ಆ ನಾಟಕಗಳನ್ನು. ಸವಿಯುತ್ತಿದ್ದನ್ನು ಕಣ್ಣಾರೆ ಕಂಡಾಗ ಮರುದಿನ ಎದುರಾದವರೆಲ್ಲ 
"ಮಾಸ್ತರ ನಾಟಕ ಲೈಕ್‌ ಆಗಿತ್ತಾ' ಎಂದಾಗ-ಕಳಕೊಂಡಿದ್ದ ದುಡ್ಡು ದೈಹಿಕ ಶ್ರಮಗಳೆಲ್ಲ 
ಮರಳಿಬಂದಷ್ಟೇ ಸಾಕೆ 


ನನ್ನ ಊರಿನ ಜನರನ್ನು ವೈಚಾರಿಕವಾಗಿ ತಯಾರುಮಾಡಬೇಕೆಂಬ ಉದ್ದೇಶದಿಂದ ಬರೆದು 
ಆಡಿಸುತ್ತಿದ್ದ ನಾಟಕಗಳಲ್ಲಿ 'ಅಯ್ದೋರ ಪೂಜೆ' ಎಂಬ ನಾಟಕ ಹಾಗೂ ಕೆಲವು ಬೀದಿನಾಟಕಗಳನ್ನು 
ಬಿಟ್ಟರೆ ಉಳಿದ ನಿಷ ಈವರೆಗೆ ಮುದ್ರಣ ಕಂಡಿಲ್ಲ 


ಊರಲ್ಲಿ ರಂಗಕರ್ಮಿಯಾಗಿ ತೊಡಗಿಸಿಕೊಂಡದ್ದರ ಹೊರತಾಗಿ ನಾನು ಕೆಲಸ ಮಾಡಿದ 
ದಾಂಡೇಲಿ, ಧಾರೇಶ್ವ ರಗಳಲ್ಲೂ ಅಲ್ಲಿಯ ಜನರಿಗೆ ನಾಟಕದ ರುಚಿ ಹತ್ತಿಸಿದ್ದಿದೆ. ಕಂಬಾರರ 
ಜೈಸಿದ್ದಾಯ್ಕ ಆ.ನಕ್ಕ ಅವರ ' ಸ್ವರ್ಣಮೂರ್ತಿ', ಕಾರ್ನಾಡರ 'ತುಘಲಕ್‌', ಶ್ರೀರಂಗರ 
'ಪ್ರಪಂಚಪಾಣಿಪತ್ತು' ಇ ಜರಾಂ ಮೂರ್ತಿ, ಗುಂಡುರಾವ್‌ ಅವರ ಅನೇಕ ನಾಟಕಗಳಲ್ಲಿ 
ಪಾತ್ರ ಮಾಡಿದ್ದೇನೆ. ದಾಂಡೇಲಿಯಲ್ಲಿ ಕಾರ್ನಾಡರ "ಯಯಾತಿ' ನಾಟಕ ನಿರ್ದೇಶಿಸಿ, 
ಯಯಾತಿಯ 'ಪಾತವನ್ನೂ ನಿರ್ವಹಿಸಿದ್ದ ನಾನು ನಿರ್ದೇಶಿಸಿದ ಹುಲಿಮನೆ ಸೀತಾರಾಮ 
ಶಾಸ್ತ್ರಿಯವರ, 'ಪುತ್ರಾಪೇಕ್ಛೆ" ನಾಟಕ ಹಲವಾರು ಪ್ರಯೋಗಳನ್ನು ಕಂಡವು. ಬೀದಿನಾಟಕಗಳ 
ಮೂಲಕ ನಮ್ಮ ಜಿಲ್ಲೆಯ ವಿಶೇಷವಾಗಿ ನಮ್ಮ ತಾಲೂಕಿನ ಬಹುತೇಕ ಎಲ್ಲ ಹಳ್ಳಿ ಗಳನ್ನು ಮುಟ್ಟಲು 
ಸಾಧ್ಯವಾಗಿದೆ. 


ಜಿ.ಪಿ.: ನೀವೊಬ್ಬ ಅಪರೂಪದ ಸಂಘಟನಕಾರ. ಅದರ ಹಿಂದಿರುವ ಶಕ್ತಿ ನಿಮಗೆ ಹೇಗೆ 
ಪ್ರಾಪ್ತವಾಯಿತು? 

ವಿಷ್ಣು ನನ್ನಂಥ ಅಥವಾ ನನ್ನನ್ನು ಮೀರಿಸುವಂಥ ಅನೇಕ ಸಂಘಟನಕಾರರು ಈ 
ನಾಡಿನಲ್ಲಿದ್ದಾರೆ, ಆ ವಿಚಾರ ಬೇರೆ. 

ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದ ರೈತಜನಾಂದೋಲನದಲ್ಲಿ ನಾನು ನನ್ನ ಹದಿಮೂರನೇ 
ವಷ ರ್ಷದಲ್ಲೇ ತೊಡಗಿಸಿಕೊಂಡದ್ದನ್ನು ಹಿಂದೆ. ಹೇಳಿದ್ದೇನೆ. ಇಂದು ನನ್ನಲ್ಲಿ ಯಾರಾದರೂ ಅಷ್ಟು 
ಇಷ್ಟು ಸಂಘಟನೆಯ ಬಲ ಇದೆಯೆಂಬುದನ್ನು ಗುರುತಿಸಿದ್ದಾದರೆ, ಅದಕ್ಕೆ ಮುಖ್ಯ ಕಾರಣ ಕೂಡಾ. 
ರೈತಜನಾಂದೋಲನದಲ್ಲಿ ನಾನು ಸಕ್ರಿಯನಾಗಿದ್ದುದೇ. 


ಒಂದು ಉದಾಹರಣೆ ಕೊಡುವೆ: ("ದುಡಿಯುವ ಕೈಗಳ ಹೋರಾಟದ ಕತೆ ಗ್ರಂಥದಲ್ಲಿ 
ದಾಖಲಾಗಿದೆ. ಪುಟ ೧೩ ೪) ೧೯೬೯ರಲ್ಲಿ ಶಿರ್ಸಿಯಲ್ಲಿ ಗೇಣಿದಾರ ರೈತರ ಒಂದು 
ಮಹಾಸಮ್ಮೇಳನ ನಡೆದಿತ್ತು. ಆ ಸಮ್ಮೇಳನಕ್ಕೆ ಜಿಲ್ಲೆಯ ಎಲ್ಲ "ತಾಲೂಕುಗಳ ರೈತಕುಟುಂಬಗಳ 
ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು, ಟಿ.ಕೆ. ಮೆಹಮೂದ್‌ ( ಎಂದಿನ ಪಿ.ಎಸ್‌.ಪಿ. 
ಜಿಲ್ಲಾ ಕಾರ್ಯದರ್ಶಿ) ಅವರು ಕರೆಕೊಟ್ಟರು. ಅಂಕೋಲೆಯಿಂದ ಯುವ ಪಡೆಯನ್ನು 
ಕರೆದೊಯ್ಯುವ ಹೊಣೆಗಾರಿಕೆ ನನ್ನ ಮೇಲಿತ್ತು. ಹೋಗಿಬರುವ ಬಸ್‌ಜಾರ್ಜ್‌, ಊಟ-ವಸತಿ 


೪೬ ರಾಘವೇಂದ್ರ ಪ್ರಕಾಶನ 


ವ್ಯವಸ್ಥೆಯನ್ನೆಲ್ಲ ಅವರವರೇ ಮಾಡಿಕೊಳ್ಳುವುದೆಂದು ಸೂಚನೆ ಇದ್ದುದರಿಂದ ನಮ್ಮ ತಾಲೂಕಿನಿಂದ 
ಶಿರ್ಸಿಗೆ (೯೫ ಕಿ.ಮೀ.) ಸ್ವಂತ ಖರ್ಚಿನಲ್ಲಿ ಹೋಗಲು ಯಾರೂ ಮುಂದೆ ಬರಲಿಲ್ಲ 
ಅಂಬಾರಕೊಡ್ಡದ ಸಮಾಜವಾದಿ ಯುವಕ ಸಂಘದ ಸಭೆ ಕರೆದು ಚರ್ಚಿಸಿದೆ. ಯಾರು ಹೋಗಲಿ 
ಬಿಡಲಿ ನಮ್ಮ ಊರಿನಿಂದ ೫೦ ಯುವಕರು ನಡಕೊಂಡಾದರೂ ಶಿರ್ಸಿಗೆ ಹೋಗುವುದೆಂದು 
ನಿರ್ಧರಿಸಿದೆವು. ನಡಕೊಂಡು ಹೋಗಿ ಬರುವುದು ಅಂದುಕೊಂಡಷ್ಟು ಸರಳ ಅಲ್ಲ ಎಂಬುದು 
ನನಗೂ ಗೊತ್ತಿತ್ತು. ಆದ್ದರಿಂದ ನಾನೊಂದು ದಾರಿ ಹುಡುಕಿದೆ. ಮನೆಗೆ ಒಂದು ರೂಪಾಯಿಯಂತೆ 
ದುಡ್ಡು ಎತ್ತುವಳಿ ಮಾಡುವುದೆಂದೂ ತೀರ್ಮಾನವಾಯಿತು. (ಈ ನಿಧಿ ಸಂಗ್ರಹ ಕಾರ್ಯ ಹಗಲು 
ಹೊತ್ತು ಪ್ರಯೋಜನಕ್ಕೆ ಬರುವುದಿಲ್ಲ ಎಂಬುದು ನಮಗೆ ತಿಳಿದಿತ್ತು. ನಮ್ಮ ಹಾಲಕ್ಕಿ ಒಕ್ಕಲಿಗರು 
ಹಗಲು ಹನ್ನೆರಡು ತಾಸು ದೂರದೂರದ ಬೆಟ್ಟದ ಗದ್ದೆಗಳಲ್ಲಿ ದುಡಿಯುತ್ತಿರುವುದರಿಂದ ಅವರ 
ಭೇಟಿ ರಾತ್ರಿ ಅನ್ನದೂಟದ ವೇಳೆಗೆ ಮಾತ್ರ ಸಾಧ್ಯ). ಒಂದು ವಾರ ಗ್ಯಾಸ್‌ಲೈಟ್‌ ಹಿಡಿಕೊಂಡು 
ಮನೆಮನೆ ಸುತ್ತಿ ಅರವತ್ತು ರೂಪಾಯಿ ಸಂಗ್ರಹ ಮಾಡಿದೆವು. ಇವರ ಹೊರತಾಗಿ ಶಿರ್ಸಿಗೆ 
' ಹೋಗಲು ಮುಂದಾದ ತರುಣರು ತಲಾ ಹತ್ತು ರೂಪಾಯಿಯಂತೆ ತಮ್ಮ ಕುಟುಂಬದ ಪರವಾಗಿ 
ಕೊಟ್ಟರು. ಒಟ್ಟಿಗೆ ೫೬೧ ರೂಪಾಯಿ ಸಂಗ್ರಹಿಸಿ ಜಯಘೋಷ ಹಾಕುತ್ತ ಶಿರ್ಸಿಗೆ 
ಹೋಗಿಬಂದೆವು. 

ಸಂಘಟನೆಯ ಹೆಚ್ಚಿನ ಅನುಭವ ನನಗೆ ಆಗಿದ್ದು೧೯೬೨ ರಲ್ಲಿ-ನನ್ನೂರಿನಲ್ಲಿ ಸಮಾಜವಾದಿ 
ಯುವಕ ಸಂಘ ಹುಟ್ಟುಹಾಕಿದಾಗ. ಪ್ರತಿ ಭಾನುವಾರ ಸುಮಾರು ನೂರು ಜನರನ್ನು 
(ಹಿರಿಯರು-ಕಿರಿಯರು ಸೇರಿ) ಒತ್ತಟ್ಟಿಗೆ ತಂದು ಊರಿನ ಹಿತಕ್ಕಾಗಿ ಶ್ರಮದಾನ ಮಾಡಿಸುತ್ತಿದ್ದೆ 
ಊರಿನಲ್ಲಿ ಮತ್ತು ನಾನು ಕೆಲಸ ಮಾಡುತ್ತಿದ್ದ ದಾಂಡೇಲಿ, ಧಾರೇಶ್ವರ, ಅಂಕೋಲಾ 
ಪ್ರೌಢಶಾಲೆಗಳಲ್ಲಿ ನಾಟಕ-ಯಕ್ಷಗಾನ ಪ್ರದರ್ಶನದ ಸಂದರ್ಭದಲ್ಲಿ-ಸಂಘಟನೆಗೆ ಬೇಕಾದ 
ಸಮಯ ಪ್ರಜ್ಞೆ ಶಿಸ್ತು, ವಿನಯ ಹಾಗೂ ಗುರಿಮುಟ್ಟವ ಛಲ ಇರುವ ಯಾವಾತನೇ ಆದರೂ 
ಉತ್ತಮ ಸಂಘಟಕನಾಗಬಹುದು. ಒಂದು ಊರು, ಒಂದು ಸಂಘಟನೆ ಅಂದಮೇಲೆ, 
ಸಾರ್ವಜನಿಕ ಕೆಲಸಕ್ಕೆ ಇಳಿದವರ ಬಗ್ಗೆ ಒಳ್ಳೆಯ ಮಾತುಗಳ ಜತೆಗೆ ಕೆಟ್ಟ ಮಾತುಗಳೂ ಬರುತ್ತವೆ. 
ಅದಕ್ಕೆ ರೆಕ್ಕೆಪುಕ್ಕ ಮೂಡಿ ಕತೆಗಳೂ ಹುಟ್ಟಿಕೊಳ್ಳುತ್ತವೆ. ಆದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ, 
ಊರೊಟ್ಟಿನ ಹಿತಕ್ಕಾಗಿ ದುಡಿಯಬೇಕು ಎಂಬುದನ್ನು ನಾನು ಕಲಿತದ್ದು ಆಗಲೇ, ಪ್ರಾಥಮಿಕ 
ಹಾಗೂ ಹೈಸ್ಕೂಲಿನ ದಿನಗಳಲ್ಲಿ ನಾನು ಕ್ಲಾಸಿನ ಮುಖ್ಯಮಂತ್ರಿಯಾಗಿರುತ್ತಿದ್ದೆ ಅಂಥ 
ಹೊಣೆಗಾರಿಕೆಯಿಲ್ಲದ ಒಂದು ವರ್ಷ ಕೂಡ ನೆನಪಿಗೆ ಬರುತ್ತಿಲ್ಲ ನನಗೆ ಗೊತ್ತಿಲ್ಲದ ಹಾಗೆ ಆ 
ಅನುಭವವೂ ನನ್ನಲ್ಲಿ ಸಂಘಟನೆಯ ಕೌಶಲ್ಯ ಬೆಳೆಸಿರಬಹುದು. 

ಜಿ.ಪಿ.: ನಿಮ್ಮ ಹಿನ್ನೆಲೆಯನ್ನು ಗಮನಿಸಿದರೆ ಕವಿ, ನಾಟಕಕಾರ ಇತ್ಯಾದಿಗಿಂತ 
ಕಾದಂಬರಿಕಾರರಾಗುವುದು ಹೆಚ್ಚು ಉಚಿತ ಎನ್ನಿಸುತ್ತದೆ. ನೀವು ಯಾಕೆ ಕಾದಂಬರಿಕಾರನಾಗುವ 
ಪ್ರಯತ್ನ ಮಾಡಲಿಲ್ಲ)... 

ಎಷ್ಟು ಒಂದೂವರೆ ವರ್ಷದಷ್ಟು ಹಿಂದೆ ನಾನು ಬರೆಯಲು ಆರಂಭಮಾಡಿದ 
ಕಾದಂಬರಿಯ ಹತ್ತನೆಯ ಅಧ್ಯಾಯ ಪ್ರಗತಿಯಲ್ಲಿದೆ. ಈ ಕಾದಂಬರಿಯನ್ನು ನಾನು ಹೇಳಿ 


ರಾಘವೇಂದ್ರ ಪ್ರಕಾಶನ ೪೭ 


ಬರೆಯಿಸುತ್ತಿದ್ದೇನೆ. ನನ್ನ ಯುವ ಲೇಖಕಮಿತ್ರ ಜೆ. ಪ್ರೇಮಾನಂದ ನಾನು ಹೇಳಿದ್ದನ್ನು 
ಬರೆದುಕೊಳ್ಳುತ್ತ-ಆ ಮಟ್ಟಿಗೆ ನನಗಿರುವ ಕುತ್ತಿಗೆ ರ: ಕಾಯಿಲೆ ಉಲ್ಬಣಿಸದ ಹಾಗೆ”. 
ಸಹಾಯ ಮಾಡುತ್ತಿದ್ದಾರೆ ಇನ್ನು ಆರೆಂಟು ತಿಂಗಳಲ್ಲಿ ನನ್ನ ಕಾದಂಬರಿಯನ್ನು ನೀವು ಓದುತ್ತೀರಿ. 
ನಮ್ಮ ಭಾಗದ ಗ್ರಾಮೀಣ ಜನರ ನುಡಿಗಟ್ಟುಗಳು ಕಾದಂಬರಿಯಲ್ಲಿ ಹೇರಳವಾಗಿ 
ಬಳಕೆಯಾಗುತ್ತಿರುವುದರಿಂದ ಬರವಣಿಗೆಯ ನಡಿಗೆ ನಿಧಾನವಾಗಿ ಸಾಗುತ್ತಿದೆ. 


ಈ ಕಾದಂಬರಿಯ ವಸ್ತು ನನ್ನ ಮನಸಲ್ಲಿ ಮೊಳೆತದ್ದು ಸುಮಾರು ೩.೫ ವರ್ಷಗಳಷ್ಟು 
ಹಿಂದೆ. ೫೦ ಪುಟದಷ್ಟು ಬರೆದೂ ಆಗಿತ್ತು. ಅದೇ ವೇಳೆಗೆ ಹೊಸ ನಾಟಕವೊಂದನ್ನು ಬರೆದು 
ಆಡಿಸಬೇಕಾದ ಒತ್ತಡ ಎದುರಾದುದರಿಂದ ಕಾದಂಬರಿ ಬರವಣಿಗೆ ನಿಂತದ್ದು. ನಿಂತೇ 
ಹೋಯಿತು. ನಾನು ಇದುವರೆಗೆ ಕಾದಂಬರಿ ಬರೆಯದಂತೆ ನೋಡಿಕೊಂಡದ್ದು ಪಾದ ಗೀಳೇ 
ಎಂದು ತೋರುತ್ತದೆ. ವರ್ಷಕ್ಕೊಂದು ಹೊಸ ನಾಟಕ (೩ ತಾಸುಗಳ ಅವಧಿ) ಬರೆಯಬೇಕು. 
ಅದರ ಇನ್ನೆರಡು ಪ್ರ ತಿ (ರುರಾಕ್‌ ಸೌಲಭ್ಯ ಇಲ್ಲದ ಕಾಲ ಅದು) ಮಾಡಬೇಕು. ನಾಟಕದ 
ಪಾತ್ರಧಾರಿಗಳೆಲ್ಲರ Eis ನಾನೇ ಐಡೆಮುನೆೊಸಡೇತ ಕನಿಷ್ಠ ಮೂರುವಾರ ಕಾಲ ಸದ್ರಿ 
ನಾಟಕದ ತಾಲೀಮು ತಗೋಬೇಕು-ಇಷ್ಟೆಲ್ಲ ಮುಗಿಯುವ ಹೊತ್ತಿಗೆ ಸುಸ್ತಾ ಾಗಿ ಬಿಡುತ್ತಿತ್ತು. 
ಕಾದಂಬರಿಯಂಥ ದೀರ್ಫಕಾಲ ಬಿಡದೇ ನಿರ್ವಹಿಸಬೇಕಾದ ಬರವಣಿಗೆಗೆ ಉತ್ಪಾಹ 
ಇರುತ್ತಿರಲಿಲ್ಲ ಈ ವಿಚಾರವಾಗಿ ಇನ್ನೂ ಒಂದು ಮಾತು; ಎರಡು ಸ ೦ಪುಟಗಳಲ್ಲಿ ಈಗ ಓದುಗರ 
ಕೈಯಲ್ಲಿರುವ ನನ್ನ "ಅರೆಖಾಸಗಿ' ಬರಹಗಳಲ್ಲಿ ಕತೆ-ಕಾದಂಬರಿಗಳ ನಡಿಗೆ ಕೂಡ ಇದೆ 
ಅಂದುಕೊಂಡಿದ್ದೇನೆ. ಅಲ್ಲವೆ?.... 


೪೮ ರಾಘವೇಂದ್ರ ಪ್ರಕಾಶನ 


ವಿಷುನಾಯ: ವಿ ವಿವರ 
ಣ ಕೆ ಜೆಂ 


ಸಾಹಿತ್ಯ ಜೀವನ: ವಿದ್ಯಾರ್ಥಿ ಕವಿಯಾಗಿ ಹೆಸರು ಮಾಡಿದವರು. ೫೦ ವರ್ಷಗಳ ಬರವಣಿಗೆಯ 
ಬದುಕಿನಲ್ಲಿ ಒಟ್ಟಿಗೆ ೫೨ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. (೨೫ ಸ್ವತಂತ್ರ ಕೃತಿಗಳು. ೨೭ ಸಂಪಾದಿತ ಗ್ರಂಥಗಳು) 

ಕವನ ಸಂಕಲನಗಳು: ಸುಮನ (೧೯೭೩), ಆ ರತಿ ಈ ರೀತಿ (೧೯೭೮), ನನ್ನ ಆಂಬಾರಕೊಡ್ಲು 
(೧೯೮೩), ವಾಸ್ತವ (೧೯೮೮), ಹೊಸಬತ್ತ(೧೯೯೨), ಕಳಕೊಂಡ ಕವಿತೆ (೧೯೯೬), ಆಲ ಮತ್ತು ಬಾಲ 
(೧೯೯೮), ನೋವು ಪ್ರೀತಿಯ ಪ್ರಶ್ನೆ (೧೯೯೮ರವರೆಗಿನ ಆಯ್ದ ಕವನಗಳು), ಮುಚ್ಚಿದ ಬಾಗಿಲು ಮತ್ತು 
ಮರಿಗುಬ್ಬಿ (೨೦೦೦), ಬೆಳಕಿನ ಕರೆ (೨೦೦೨), ಭಾವ (೨೦೦೩), ನೂರೆಂಟು ಕಿಟಕಿಗಳು(೨೦೦೬) 

ನಾಟಕಗಳು: ಸರಾಯಿ ಸೂರಪ್ಪ (೧೯೮೬), ಬೋಳುಗುಡ್ಡ (೧೯೮೭), ಬಿನ್ನಹಕೆ ಬಾಯಿಲ್ಲ (೧೯೮೮), 
ಒಂದು ಹನಿ ರಕ್ತ (೧೯೯೩), ಅಯ್ನೋರ ಪೂಜೆ (೧೯೯೫), ಸಾವಿನ ಹಾದಿ (೧೯೯೯), ಯುದ್ಧ (೨೦೦೦), 
ಪ್ರೀತಿ ಜಗತ್ತಿನ ದೊರೆ (೨೦೦೨) ಇತ್ಯಾದಿ. 

ವಿಚಾರ-ವಿಮರ್ಶೆ ಮತ್ತು ಅಂಕಣ ಸಾಹಿತ್ಯ: ಮರ್ಯಾದೆ (೧೯೯೮), ಪ್ರಮಾಣ (೧೯೯೯), ಅರೆಖಾಸಗಿ 
(ಎರಡು ಸಂಪುಟಗಳಲ್ಲಿ ೨೦೦೪, ೨೦೦೫), ವರ್ತಮಾನದ ಕಣ್ಣು (೨೦೦೬) ಕಾಲೋಚಿತ (೨೦೦೬), ಉತ್ತರ 
ಕನ್ನಡ ಮೆಲುಕು-ಮುನ್ನೋಟ (೨೦೦೭) 

ಚರಿತ್ರೆ: ಹದ್ದುಪಾರಿನ ಹಿಂದೆ-ಮುಂದೆ (೧೯೮೨), ದುಡಿಯುವ ಕೈಗಳ ಹೋರಾಟದ ಕತೆ (೨೦೦೪) 

ವ್ಯಕ್ತಿ ಚಿತ್ರ: ಪರಿಮಳ (ಸಂತ ಚರಿತ್ರೆ, ೧೯೭೫), ಕವಿ-ಕರ್ಮಯೋಗಿ ದಿನಕರ ದೇಸಾಯಿ (೧೯೮೭), 
ಸರ್ವಪಲ್ಲಿ ರಾಧಾಕೃಷ್ಣನ್‌ (೨೦೦೫), ಜನಸೇವಕ ಕವಿ-ದಿನಕರ ದೇಸಾಯಿ (೨೦೦೫) ದಿನಕರ ದೇಸಾಯಿ 
(೨೦೦೬) 

ಕಥಾ ಸಂಕಲನ: ಕಣ್ಣೀರ ಕತೆಗಳು (೧೯೭೪) 

ಸಂಪಾದಿತ ಕೃತಿಗಳು: ಗೌರೀಶ ಕಾಯ್ಕಿಣಿಯವರ ಸಮಗ್ರ ಸಾಹಿತ್ಯ-೧೦ ಸಂಪುಟಗಳಲ್ಲಿ ಅಕಬರ ಅಲಿ 
ಜೀವನ-ಸಾಹಿತ್ಯ, ಸಾಹಿತ್ಯದಲ್ಲಿ ನವ್ಯತೆ, ದಿನಕರನ ಆಯ್ದ ಚೌಪದಿ, ವಿ.ವಿ.ತೊರ್ಕೆ ಸಮಗ್ರ ಸಾಹಿತ್ಯ, 
ಜೀನದೇವನಾಯಕ ಬದುಕು ಬರಹ, ಗೌರೀಶ ಕಾಯ್ಕಿಣಿ ಆಯ್ದ ಬರಹಗಳು ಇತ್ಯಾದಿ ೨೭ ಗ್ರಂಥಗಳು. 

ಗ್ರಂಥ ಪ್ರಕಾಶಕನಾಗಿ: (ಸ್ಥಾಪಕ ಸಂಚಾಲಕರು ರಾಘವೇಂದ್ರ ಪ್ರಕಾಶನ, ಅಂಬಾರಕೊಡ್ಡ ಅಂಕೋಲಾ) 

ಸಾಹಿತ್ಯ, ಶಿಕ್ಷಣ ಕಲೆ ಮತ್ತಿತರ ಜನಪರ ಕಾಳಜಿಯ ಸಾಂಸ್ಕೃತಿಕ ವೇದಿಕೆಯಾಗಿ ೧೯ ೭೩ರಲ್ಲಿ ಆರಂಭವಾದ 
ರಾಘವೇಂದ್ರ ಪ್ರಕಾಶನದಿಂದ ಮೂರು ದಶಕಗಳ ಕಾಲಾವಧಿಯಲ್ಲಿ ೧೭೫ ವೈವಿಧ್ಯಮಯ ಪುಸ್ತಕಗಳ ಪ್ರಕಟನೆ; 
ಪ್ರತಿವರ್ಷ ಸಾಹಿತ್ಯ ಗೋಷ್ಠಿಗಳು, ಕಮ್ಮಟಗಳು, ಸರ್ಧೆಗಳೂ ಸೇರಿದಂತೆ ಹತ್ತು-ಹಲವು ಸಾಂಸ್ಕೃತಿಕ 
ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. 

ಭರವಸೆ ಹುಟ್ಟಸಿದ ಯುವಬರಹಗಾರರನ್ನು ಗೋಷ್ಠಿ-ಕಮ್ಮಟ-ಸರ್ಧೆಗಳಲ್ಲಿ ತೊಡಗಿಸಿ ಪ್ರೋತ್ಸಾಹಿಸಿದ್ದಲ್ಲದೆ 
ಅವರ ಮೊದಲ ಪುಸ್ತಕವನ್ನು ಪ್ರಕಟಿಸಿ ರಂಗಕ್ಕೆ ಕರೆತಂದದ್ದು 

ಪ್ರಕಾಶನದ ಬೆಳ್ಳಿಹಬ್ಬದ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ರಾಜ್ಯಮಟ್ಟದ ಸಾಹಿತ್ಯ 
ಸಮ್ಮೇಳನವನ್ನು - ಗ್ರಾಮೀಣ ಭಾಗವಾದ ಅಂಬಾರಕೊಡ್ಡದಲ್ಲಿ ಸಂಘಟಿಸಿದ ಕೀರ್ತಿಯೂ ಇವರದು. ಹಾಗೂ ಕನ್ನಡ 


ರಾಘವೇಂದ್ರ ಪ್ರಕಾಶನ ೪೯ 


ಗ್ರಂಥಪ್ರಕಾಶನೋದ್ಯಮದಲ್ಲೇ ಪ್ರಥಮ ಪ್ರಯೋಗ ಎಂಬಂತೆ ಪ್ರಕಾಶನಕ್ಕೆ ಮೂವತ್ತು ವರ್ಷ ತುಂಬಿದಾಗ, 
ಅದುವರೆಗೆ ಪ್ರಕಟವಾದ ಪ್ರಕಾಶನದ ೧೫೦ ಗ್ರಂಥಗಳ ಸಮೀಕ್ಷಾ ಲೇಖನಗಳನ್ನೊಳಗೊಂಡ ಒಂದು ಬೃಹತ್‌ 
ಸಂಪುಟವನ್ನು ಪ್ರಕಟಿಸಿದ್ದಾರೆ. 
ಗ್ರಂಥ ಪ್ರಕಟಣೆಯ ಹೊರತಾಗಿ, ರಾಘವೇಂದ್ರ ಪ್ರಕಾಶನವು "ರಾಘವೇಂದ್ರ ರಂಗಸಂಗ' ಎಂಬ ವೇದಿಕೆಯ 
ಮೂಲಕ ಸಾಮಾಜಿಕ ಅನಿಷ್ಠಗಳ ಬಗ್ಗೆ ಕಳೆದ ಕಾಲು ಶತಮಾನದಿಂದ ರಂಗನಾಟಕ ಹಾಗೂ ಬೀದಿನಾಟಕಗಳನ್ನು 
ಮೀಣ ಭಾಗದಲ್ಲಿ ಏರ್ಪಡಿಸಿ ಜನಜಾಗೃತಿ ಮಾಡಿದೆ, ಮಾಡುತ್ತಿದೆ. ಪ್ರತಿಭಾವಂತ ಬಡವಿದ್ದಾ ್ರಿರ್ಥಿಗಳನ್ನು ದತ್ತು 
ಹಾತ್‌ ಓದಿಸುತ್ತಬಂದಿದೆ. ಸ್ಥಳೀಯ ಕಲೆಗಳನ್ನು ಪ್ರೋತ್ಸಾಹಿಸುತ್ತಿದೆ. ಅಸಾಧಾರಣ ಸೇವೆಸಲ್ಲಿಸಿದವರನ್ನು 
ಸನ್ಮಾನಿಸಿದೆ. 
ಪತ್ರಕರ್ತನಾಗಿ: ಅಂಕೋಲೆಯಿಂದ ಹೊರಡುತ್ತಿದ್ದ "ಜನಸೇವಕ' ವಾರಪತ್ರಿಕೆಗೆ ಸುದ್ದಿ ಬರೆಯುವ, ಪ್ರೂಘ 
ತಿದ್ದುವ ಕೆಲಸದೊಂದಿಗೆ ಹುಟ್ಟಿದ ಆಸಕ್ತಿಯಿಂದಾಗಿ ಪತ್ರಿಕೋದ್ಯಮದ ಕಡೆ ಟೋಷವಾಗಿ ಮುಂದೆ ದಿವಂಗತ 
ಕ್‌ ಪಾಟೀಲರ "ವಿಶಾಲ ಜಸ ಟಕ' ದೈನಿಕದ ಪಾಕ್ಚಿಕ ಅಂಕಣಕಾರರಾಗಿ (೧೯೬೪-೬೫), ಶಿರಸಿಯಿಂದ 
ಹೊರಡುತ್ತಿದ್ದ "ಮುನ್ನಡೆಗೆ ವಾರದ ಅಸಗ ನರಾ ರಘುರಾಮ ಶೆಟ್ಟಿ ಅವರ ಸಂಪಾದಕತ್ವ ದಲ್ಲಿ 
ಹೊರಡುತ್ತಿದ್ದ "ಮುಂಗಾರು' ದೈನಿಕಕ್ಕೆ-ಆರಂಭದಿಂದ ಆದು ನಿಲ್ಲುವತನಕ-ವರದಿಗಾರರಾಗಿ, ಜಿಲ್ಲೆಯ 
ಪತ್ರಿಕೆಗಳಾದ "ಕರಾವಳಿ ಮುಂಜಾವು', "ಕರಾವಳಿ ಸುಪ್ರಭಾತ, ತೇಜಸ್ತಿ ಪ್ರಪಂಚ ಗಳಲ್ಲಿ ಅಂಕಣ. 
"ಸಕಾಲಿಕ ಎಂಬ ವಾರಪ ಪತ್ರಿಕೆಯನ್ನು ಸ್ವತಃ ಹುಟ್ಟುಹಾಕಿ ಮೂರು ವರ್ಷಗಳ ಕಾಲ ಅದರ ಪ್ರಧಾನ 
ಸಂಪಾದಕ (೨೦೦೨-೨೦೦೫). 
ಸಾರ್ವಜನಿಕ ಸಂಘ-ಸಂಸ್ಥೆಗಳಲ್ಲಿ : ೧೯೬೨ರಲ್ಲಿ ಸಮಾಜವಾದಿ ಯುವಕ ಸಂಘದ ಸ್ಥಾಪಕ. ಅದರ 
ಅಧ್ಯಕ್ಷನಾಗಿ ಹನ್ನೊಂದು ವರ್ಷ ಗ್ರಾಮೀಣ ಭಾಗದಲ್ಲಿ ರಸ್ತೆ ನೀರು, ಬೀದಿದೀಪ, ತಾರೆಗಳ ಯಶಸ್ವಿ 
dR ಭೂಮಿಯ ಒಡೆತನ' ಎಂಬ ಬೇಡಿಕೆ ಮುಂದಿಟ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ-ದಿನಕರ 
ದೇಸಾಯಿ ನಾಯಕತ್ವದಲ್ಲಿ-ನಡೆದ ರೈತಜನಾಂದೋಲನದೊಳಗೆ ವಿದ್ದಾ ರ್ಥಿ ದೆಸೆಯಿಂದಲೇ ಧುಮುಕಿ, ೧೪ 
ವರ್ಷಕಾಲ ಹೋರಾಟದಲ್ಲಿ ದವರು (೧೯೫೭ರಿಂದ ೧೯೭೧). 
ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಸಾಂಸ್ಕೃತಿಕ ಸಂಘಟನೆಯಾದ ಅಂಕೋಲಾ ಕರ್ನಾಟಕ ಸಂಘದ 
ಕಾರ್ಯಸಮಿತಿಯ ಸದಸ್ಯನಾಗಿ, ಕಾರ್ಯದರ್ಶಿಯಾಗಿ. ಉಪಾಧ್ಯಕ್ಷನಾಗಿ ಮತ್ತು ಅಧ್ಯಕ್ಷನಾಗಿ ನಾಲ್ಕುವರೆ 
ದಶಕಗಳಕಾಲ ನಿರಂತರ ಸ ಸಂಬಂಧ. 
ಡಾ. ದಿನಕರ ದೇಸಾಯಿ ಸ್ಥಾರಕ ಪ್ರತಿಷ್ಠಾ ಷ್ಠಾನದ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ೨೫ ವರ್ಷಗಳಿಂದ 
ಹತ್ತು-ಹಲವು ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. 
೧೯೯೩ರಲ್ಲಿ ಭಾರತ ಸರ್ಕಾರವು ಜಾರಿಗೆ ತಂದ ಸಂಪೂರ್ಣ ಸಾಕ್ಷರತಾ ಆಂದೋಲನದ ಉ.ಕ. ಜಿಲ್ಲಾ 
ವಾತಾವರಣ ನಿರ್ಮಾ ಣ ಸಮಿತಿಯ ಅಧ್ಯಕ್ಷ ಆ ನಂತರದ "ನಿರಂತರ "ಕಲಿಕೆ, "ಕನ್ನಡನಾಡು ಸಾಕ್ಷರನಾಡು' 
ಹಾಗೂ "ಮುಂದುವರಿಕೆ ಶಿಕ್ಷಣ' ಯೋಜನೆಗಳಲ್ಲಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ. ಸಾಹಿತ್ಯ-ಸಾಮಗ್ತಿ ಪೂರೈಕೆ 
ಉಪಸಮಿತಿ ಅಧ್ಯಕ್ಷ ಕರ್ನಟಕ ಲೋಕಶಿಕ್ಷಣ ಪ್ರಾಧಿಕಾರ ಮಿಷನ್‌- ಇದರ ರಾಜ್ಯ ಕುರ್ಕಕಾರಿ ಸಮಿತಿಯ ಸದಸ್ಯ 
(೨ ೨೦೦೬ರಿಂದ) 
ಕರ್ನಾಟಕ ಸ ಸಾಹಿತ್ಯ ಅಕಾಡೆಮಿ ಸ ಸದಸ್ಯ. (೧೯೯೮ರಿಂದ ೨ ೨೦೦೧) 
ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಉನ್ನತಮಟ್ಟದ ಆಯ್ಕೆ ಸಮಿತಿ ಸದಸ್ಯ (೨೦೦೬-೦೮) 
ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ವಿಭಾಗದ ಸಲಹಾ ಮಂಡಳಿಯ ಸದಸ್ಯ (೨೦೦೭ರಿಂದ) 


೫೦ ರಾಘವೇಂದ್ರ ಪ್ರಕಾಶನ 


ಸಾರ್ವಜನಿಕ ಗ್ರಂಥಾಲಯ ಪ್ರಾಧಿಕಾರದ ಉ.ಕನ್ನಡ ಜಿಲ್ಲಾ ಸಮಿತಿ ಸದಸ್ಯ (ಮೂರು ಅವಧಿಗೆ) ಹಾಗೂ 
ಜಿ.ಕೇ. ಗ್ರಂಥಾಲಯ ಪ್ರಾಧಿಕಾರದ ಉಪಾಧ್ಯಕ್ಷ (೨೦೦೬ರಿಂದ) 

ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕ ಪ್ರಕಟಣಾ ಸಲಹಾಸಮಿತಿಯ ಸದಸ್ಯ (೨೦೦೫ರಿಂದ ೨೦೦೮) 

ಪ್ರತಿಷ್ಠಿತ "ಪಂಪ ಪ್ರಶಸ್ತಿ'ಯ ಆಯ್ಕೆ ಸಮಿತಿಯ ಸದಸ್ಯ (೨೦೦೫) 

ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾ ಜಾಗ್ರತ ಸಮಿತಿ ಸದಸ್ಯ (ಮೂರು ಅವಧಿ). 

ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ (೧೯೭೩ ಹಾಗೂ ೧೯೮೦). 

ಕರ್ನಾಟಕ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಂಕೋಲಾ ತಾಲೂಕಾ ಘಟಕದ ಅಧ್ಯಕ್ಷ (೬ವಷ ೯), 
ಜಿಲ್ಲಾ ಹಾಗೂ ರಾಜ್ಯ ಘಟಕಗಳ ಕಾರ್ಯಸಮಿತಿ ಸದಸ್ಯ. 

ಅಂಕೋಲಾ ಮಾಧ್ಯಮಿಕ ಶಾಲಾ ನೌಕರರ ಪತ್ತಿನ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ನಿರ್ದೇಶಕ 
(೧೯ ೯೩-೯ ೮). 

ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹೋರಾಟ ಸಮನ್ವಯ ಸಮಿತಿಯ ಉ.ಕ ಜಿಲ್ಲಾಘಟಕದ 
ಪ್ರಧಾನ ಕಾರ್ಯದರ್ಶಿ. 

ಅಂಕೋಲೆಯ ನಾಗರಿಕ (ಸಿಟಿಜನ್‌) ಹಾಗೂ ಶಾಂತಿ ಸಮಿತಿಯ ಸದಸ್ಯನಾಗಿ ೩೦ ವರ್ಷಗಳ ಕ್ರಿಯಾಶೀಲ 
ಸಂಬಂಧ. 

ಮಧ್ಯಪಾನ ಮತ್ತಿತ್ಯಾದಿ ದುರ್ವ್ಯಸನ ವಿರೋಧಿ ಜಿಲ್ಲಾ ಸಮಿತಿಯ ಸ್ಥಾಪಕ ಸದಸ್ಯ. 

ಓದುವುದಕ್ಕೆ ಚುರುಕಾಗಿದ್ದೂ ಕುಟುಂಬದ ಬಡತನದಿಂದಾಗಿ ವಿದ್ಯಾಭ್ಯಾಸ ಮುಂದುವರಿಸಲಾಗದವರಿಗಾಗಿ 
ಮತ್ತು ಅನಾರೋಗ್ಯದಿಂದ ಬಳಲುವವರಿಗಾಗಿ "ಸಕಾಲಿಕ ಶಿಕ್ಷಣ ಮತ್ತು ಆರೋಗ್ಯ ಸಹಾಯನಿಧಿ' ಸ್ಥಾಪಿಸಿ- ಆ 
ಮೂಲಕ ನೆರವು. 

ಪ್ರಶಸ್ತಿ-ಬಹುಮಾನ-ಗೌರವ: ಕರ್ನಾಟಕ ಸರಕಾರ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ (೨೦೦೬) 

"ದುಡಿಯುವ ಕೈಗಳ ಹೋರಾಟದ ಕತೆ' ಗ್ರಂಥಕ್ಕೆ ೨೦೦೪ನೇ ಸಾಲಿನ ಕರ್ನಾಟಕ ಸಾಹಿತ್ಯ ಆಕಾಡೆಮಿ 
ಮಾನವಿಕ ವಿಭಾಗದ ಅತ್ಯುತ್ತಮ ಪುಸ್ತಕ ಪ್ರಶಸ್ತಿ. 

ಕರ್ನಾಟಕ ಸರ್ಕಾರದಿಂದ "ಆದರ್ಶ ಶಿಕ್ಷಕ' ರಾಜ್ಯ ಪ್ರಶಸ್ತಿ (೧೯೯೪). 

"ಆಲ ಮತ್ತು ಬಾಲ' ಕವನ ಸಂಕಲನಕ್ಕೆ ಸಿಂದಗಿಯ ಅಂಬಿಕಾತನಯದತ್ತ ಪ್ರತಿಷ್ಠಾನದಿಂದ "ಬೇಂದ್ರೆ ಕಾವ್ಯ 
ಪುರಸ್ಕಾರ್‌) (೧೯೯೮). 

ಮುಚ್ಚಿದ ಬಾಗಿಲು ಮತ್ತು ಮರಿಗುಬ್ಬಿಗೆ ಅಥಣಿಯ ಲಿಂಗರಾಜ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ (೨೦೦೦). 


[9) 

ಒಟ್ಟೂ ಕಾವ್ಯಕೃಷಿಯ ಸಾಧನೆಗಾಗಿ ಕುಮಟೆಯ ಡಾ. ಗೌರೀಶ ಕಾಯ್ಕಿಣಿ ಪ್ರತಿಷ್ಠಾನ ಪ್ರಶಸ್ತಿ (೨೦೦೦). 

ಸಾಹಿತ್ಯ ಪರಿಚಾರಿಕೆಗಾಗಿ ನೀಡಲಾದ ಎಸ್‌.ವಿ. ಪರಮೇಶ್ವ ಶೈರಭಟ್ಟ ಪ್ರಶಸ್ತಿ (೨೦೦೪). 

ಕನ್ನಡ ಪುಸ್ತಕ ಪ್ರಾಧಿಕಾರದ ೨೦೦೪ನೇ ಸಾಲಿನ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ. 

೨೦೦೩ನೇ ಸಾಲಿನ ರಾಜ್ಯದ ಅತ್ಯುತ್ತಮ ಗ್ರಂಥಪ್ರಕಾಶಕ ಪ್ರಶಸ್ತಿ (ಕನ್ನಡ ಬರಹಗಾರರ ಮತ್ತು ಪ್ರಕಾಶಕರ 
ಸಂಘ, ಬೆಂಗಳೂರು )- 

ಉತ್ತರ ಕನ್ನಡ ಜಿಲ್ಲಾ ೧೩ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷ ಗೌರವ. 

ಮುಂಗಾರು ಪತ್ರಿಕಾ ಸಂಸ್ಥೆ [ಯಿಂದ ಅತ್ಯುತ್ತಮ ಗ್ರಾಮಾಂತರ ವರದಿಗಾರ ಪ್ರಶಸ್ತಿ (೧೯೯೧) 

ರಾಜ್ಯ ಶಿಕ್ಷಕ ಕಲ್ಲಾ ನಿಧಿಯಿಂದ ಅತ್ಯುತ್ತಮ ಕನ್ನಡ ಅಧ್ಯಾಪಕ ಪ್ರ ಪ್ರಶಸ್ತಿ 

ಅರವತ್ತು ತುಂಬಿದ ಸಂದರ್ಭದಲ್ಲಿ ನಾಡಿನ ಅಭಿಮಾನಿಗಳಿಂದ “ಪರಿಮಳದಂಗಳ' ಧಾರವಾಡದ ಕರ್ನಾಟಕ 

ವಿದ್ಧಾ ವರ್ಧಕ ಸಂಘದಲ್ಲಿ ಅಭಿಮಾನಿಗಳಿಂದ "ಗ್ರಂಥ ಸಂಗಾತಿ'ಯೆಂಬ ಗೌರವಗ್ರಂಥ ಸ ಸಮರ್ಪಣೆ (೨೦೦೪) 


ರಾಘವೇಂದ್ರ ಪ್ರಕಾಶನ ೫೧ 


ಧಾರವಾಡದ ಕರ್ನಾಟಕ ವಿದಾ ವರ್ಧಕ ಸಂಘ, ಧಾರವಾಡದ ಅವನಿ ರಸಿಕರ ರಂಗ, ಹುಬ್ಬಳ್ಳಿಯ 
ಡಿ.ಎಸ್‌.ಕರ್ಕಿ ವೇದಿಕೆ, ಹುಬ್ಬಳ್ಳಿಯ ಸಾಹಿತ್ಯ ಭಂಡಾರ-ಮುಂತಾದ ಹಲವಾರು ಸಂಘಸಂಸ್ಥೆ [ಗಳಿಂದ ಅಭಿನಂದನೆ. 
ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಸಾಹಿತ್ಯ ಕ್ಷೇತ್ರದ ವಿಶೇಷ ಸಾಧನೆಗಾಗಿ ಸ್ವಾತಂತ್ರ ಸರ್ಣ ಜಯಂತಿ 


ಗೌರವ-೧೯೯೭. 
ಮತ್ತು ವೃತ್ತಿ ಬದುಕು: 
ಜನನ :ಜುಲೈ ೧, ೧೯೪೪ 
ಜನ್ಮಸ್ಥಳ ಅಂಬಾರಕೊಡ್ಲ, ಅಂಕೋಲಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ 
ಕುಟುಂಬ :ತಂದೆ-ನಾಗಪ್ಪ ಗೋವಿಂದ ನಾಯ್ಕ ತಾಯಿ: ಬುದವಂತಿ ನಾಗಪ್ಪ ನಾಯ್ಕ 
ಪತ್ನಿ :ಕವಿತಾ ನಾಯ್ಕ 
ಮಕ್ಕಳು :ಭಾರತಿ ನಾಯ್ಕ ಮತ್ತು ಅಮಿತಾ ನಾಯ್ಕ 
ಶಿಕ್ಷಣ :ಎಂ.ಎ., ಬಿ.ಎಡ್‌ 
ಪ್ರಾಥಮಿಕ :ಸರ್ಕಾರಿ ಪ್ರಾಥಮಿಕ ಶಾಲೆ , ಅಂಬಾರಕೊಡ್ಲ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ (ನಂ. ೧) 
ಅಂಕೋಲಾ. 
ಮಾಧ್ಯಮಿಕ :ಜೈಹಿಂದ” ಹೈಸ್ಕೂಲ್‌, ಅಂಕೋಲಾ 
ಪದವಿ :ಕಲಾ ಮತ್ತು ವಿಜ್ಞಾನ ಕಾಲೇಜು, ಕಾರವಾರ ಮತ್ತು ಡಾ.ಎ.ಪಿ.ಬಾಳಿಗಾ ಕಾಲೇಜು, 
ಸುಮಟಾ 
ಸ್ನಾತಕೋತ್ತರ: ಮೈಸೂರು ವಿಶ್ವ ವಿದ್ಯಾಲಯ (ಕನ್ನಡ ಜಾನಪದ ಸಾಹಿತ್ಯ) 
ವೃತ್ತಿಬದುಕು :ದಿನಕರ ದೇಸಾಯಿ ಆರಂಭಿಸಿದ ಕೆನರಾ ವೆಲ್‌ಫೆರ್‌ ಟ್ರಸ್ಟಿನ ಶಿಕ್ಷಣ ಸಂಸ್ಥೆಗಳಲ್ಲಿ 
ಅಧ್ಯಾಪಕ, ಉಪನ್ಯಾಸಕ ಮತ್ತು ಪ್ರಾಚಾರ್ಯನಾಗಿ ೪೩ ವರ್ಷಗಳ ಅಮುಧನ 
ನಿಲುವು-ನಂಬಿಕೆ: ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು. ಮನುಷ್ಯ ಜನ್ಮದ ಸಂಪೂರ್ಣ 
ಸದ್ಗಳಕೆ. 
೫೨ ರಾಘವೇಂದ್ರ ಪ್ರಕಾಶನ 


ia 


(ಸ್ಥ 


ಪುಸ್ತಕಪುಟ 


ಪುಸ್ತಕ (ವರ್ಷ) ಪ್ರಕಾರ ಲೇಖಕರು 


ಸುಮನ (೧೯ ೭೩) ಕವನಗಳು ವಿಷ್ಣುನಾಯ್ಕ 
ಮಕ್ಕಳ ಕತೆಗಳು (೧೯೭೪) ಕತೆಗಳು ಕುಸ ಬಮ ಕೇಣಿಕರ 
ಬಾಲವನ (೧೯೭೪) ಶಿಶುಗೀತೆ ಶ್ರೀನಿವಾಸ ಶೆಟ್ಟಿ 
ಕಣ್ಣೀರ ಕತೆಗಳು (೧೯೭೪) ಕತೆಗಳು ಎಷ್ಟು ನಾಯ್ಕ 
ಪರಿಮಳ (೧೯೭೫) ಸಂತ ಚರಿತ್ರೆ ವಿಷ್ಣು ನಾಯ್ಕ 


ಉತ್ತರ ಕನ್ನಡ ಕವನಗಳು (೧೯ ೭೬) ಆಯ್ದ ಕವನಗಳು ಶ್ಯಾಮ ಹುದ್ದಾರ 
ಮತ್ತು ಎಷ್ಟು ನಾಯ್ಕ (ಸಂ.) 


ಕಾಡ ಹೆಣ್ಣು (೧೯೭೬) ಕವನಗಳು ಶಾಂತರಾಮ ನಾಯಕ 

ಖಾನಾವಳಿ ಡಬ್ಬ (೧೯೭೭) ಹರಟೆಗಳು ಶ್ಯಾಮ ಹುದ್ದಾರ ಮತ್ತು 

ಕಣ್ಣೇ ಕಟ್ಟೆ ಕಾಡೇ ಗೂಡೆ (೧೯೭೭) ಕವನಗಳು ಆರ್‌.ವಿ.ಭಂಡಾರಿ 

ಹಸಿರು (೧೯೭೮) ಸಂಸ್ಕರಣ ಗ್ರಂಥ ಮೋಹನ ಹಬ್ಬು ಮತ್ತು 

ಎಲ್‌.ಆರ್‌.ಭರ್ಟ(ಸಂ.) 

ಆ ರತಿ ಈ ರೀತಿ (೧೯೭೮) ಕವನಗಳು ವಿಷ್ಣು ನಾಯ್ಕ 

ನಾ ಭಾರತೀಕುಮಾರ (೧೯೭೮) ಕವನಗಳು ಅರವಿಂದ ನಾಡಕರ್ಣಿ 

ಪ್ರತಿಬಿಂಬಗಳು (೧೯೭೮) ಅನುವಾದಿತ ಸು.ರಂ.ಎಕ್ಕುಂಡಿ 
ರಷ್ಯನ್‌ ಕವನಗಳು 

ಕ್ವಾಸಾರ್‌ (೧೯೭೯ ) ಕಾದಂಬರಿ ಜಿ.ಎಸ್‌.ಅವಧಾನಿ 

ಸಾಹಿತ್ಯದಲ್ಲಿ ನವ್ಯತೆ (೧೯೭೯) ವಿಮರ್ಶೆ ಎಷ್ಟು ನಾಯ್ಕ 

ಕರ್ಣಾಮೃತ (೧೯೮೦) ರೇಡಿಯೋ ಗೌರೀಶ ಕಾಯ್ಕಿಣಿ 
ನಾಟಕಗಳು 

ಅಮಲು (೧೯ ೮೦) ಕಾದಂಬರಿ ವೆಂಕಟೇಶ ಹುಣಶೀಕಟ್ಟ 

ಸನ್ಯಾಸಿ (೧೯ ೮೦) ಕತೆಗಳು ಎಶ್ವನಾಥ ಕಾರ್ನಾಡ 

ದೇವಿ ಕೊಟ್ಟ ಬೆಳಕು (೧೯ ೮೦) ರೇಡಿಯೋ ಗೌರೀಶ ಕಾಯ್ಕಿಣಿ 
ನಾಟಕಗಳು 

ಕೌರವರು ಪಾಂಡವರೂ ಕವನಗಳು ಜಿನದೇವ ನಾಯಕ 

ಕ್ಷೇಮದಿಂದಿರುವರೇ 

ಅಹವಾಲು (೧೯ ೮೧) ಕವನಗಳು ವೇದವತಿ 

ಕಟಾಕ್ಷ (೧೯೮೧) ವಿಮರ್ಶೆ ಗೌರೀಶ ಕಾಯ್ಕಿಣಿ 


ರಾಘವೇಂದ್ರ ಪ್ರಕಾಶನ 


ಒಗರಣೆ (೧೯೮೧) 
1 


ಅಂತರದ ನೀರು ನೆಗಸು (೧೯೮೧) 


ತಿರುವು (೧೯೮೧) 
ಮುಳ್ಳುಗಳ್ಳಿ (೧೯೮೨) 
ಮಾಸ್ತಿ (೧೯೮೨) 
ಗಾಳ (೧೯೮೨) 
ಹದುಪಾರಿನ ಹಿಂದೆ 
ಮುಂದೆ (೧೯೮೨) 
ಚಿಂತನ (೧೯೮೩) 


ನನ್ನ ಅಂಬಾರಕೊಡಲು (೧೯೮೩) 


ಕಲ್ಪನಾ ತರಂಗ (೧೯ ೮೪) 
ತುಂಡು ಭೂಮಿ 
ತುಂಡು ಆಕಾಶ (೧೯೮೪) 


ಅಪರಾಧಿ ನಾನಲ್ಲ (೧೯೮೪) 


ಅವಾರಿ (೧೯೮೪) 
ಜಿನದೇವ ನಾಯಕ: 
ಬದುಕು ಬರ (೧೯೪ ೪) 


ದಿನಕರ 4 (೧೯ ೮೪) 


ಕಸಬರಿಗೆ (೧೯೮೫) 
ಚಂದ್ರಾಸ್ತಮಾನ (೧೯೮೫) 
ಸ್ವೀಕಾರ (೧೯೮೬) 

ಕವಳ (೧೯೮೬) 
ಗಂಗಾಧರ ಚಿತ್ತಾಲರ 
ಕಾವ್ಯಸೃಷ್ಟಿ (೧೯೮೭) 
ತೆಂಗಿನಮರ (೧೯ ೮೭) 


ಉತ್ತವದಿಂದ ಉತ್ತವಕ್ಕೆ (೧೯೮ 


ವಾಸ್ತವ (೧೯೮೯) 
ಶೃತಿ ಸಂಗಮ (೧೯೮೯) 


ಾಜವಾದಿ ವಾಸ್ತ ಸವ (೧೯೮ 


ಪರಸರ (೧೯೯೦) 
ಮತ್ಸ್ಯಗಂಧಿ (೧೯೯೧) 
ಅಕಬರ ಅಲಿ ಜೀವನ 
ಸಾಹಿತ್ಯ (೧೯೯೨) 


ಮೋಗ ಮೋಗಾರೆ (೧೯೯೨) 


ಹೊಸ ಬತ್ತ (೧೯೯೨) 


ನೀ 
5) 


) 


ಚೌಪದಿಗಳು 
ಕವಿತೆಗಳು 
ಕಾದಂಬರಿ 
ಕವಿತೆಗಳು 

ಕತೆಗಳು 

ಕತೆಗಳು 
ಸಮಾಜವಾದಿ 
ಆಂದೋಲನದ ಕತೆ 


ಲೇಖನಗಳು 
ಕವಿತೆಗಳು 


ಚೌ ಪದಿಗಳು 
ಕಾದಂಬರಿ 
ಕತೆಗಳು 
ಚೌಪದಿಗಳು 
ವಿಮರ್ಶೆ 


ಕವಿತೆಗಳು 


ಕವಿತೆಗಳು 
ಕವಿತೆಗಳು 
ಕಾದಂಬರಿ 
ವಿಮರ್ಶೆ 
ವಿಮರ್ಶೆ 
ಗೀತರೂಪಕಗಳು 
ಗೀತರೂಪಕಗಳು 


ಕೊಂಕಣಿ ರೂಪಕ 
ಕವಿತೆಗಳು 


ರಾಘವೇಂದ್ರ ಪ್ರಕಾಶನ 


ವಿಡಂಬಾರಿ 

ಸುಂದರ ನಾಡಕರ್ಣಿ 
ಜಿ.ಎಸ್‌. ಹೆಗಡೆ ಕಣ್ಣಿ 
ಶ್ರೀನಿವಾಸ ಶೆಟ್ಟಿ 
ಎಂ.ಎಚ್‌. ನಾಯಕಬಾಡ 
ಜಯಂತ ಕಾಯ್ಕಿಣಿ 
ವಿಷ್ಣುನಾಯ್ಕ 


ತದ್ದಲಸೆ ವಿಘ್ನೇಶ್ವರ ಶರ್ಮಾ 


ವಿಷ್ಣುನಾಯ್ಕ 
ಮನೋಹರ ಮಲ್ಲನೆ 
ಸುಂದರ ನಾಡಕರ್ಣಿ 


ಎಂ.ವಿ. ಸತೀಶಕುಮಾರ 
ರಾಮೃಷ್ಣ ಗುಂದಿ 


ವಿಷುನಾ 
ಣಿ 


at 


ಸದಾನಂದ ಪಡ್ತಿ 


ಶಾಂತರಾಮ ಬಾಳೆಗುಳಿ 


ಮಹಾಬಲಮೂರ್ತಿ ಕೊಡ್ಲೆಕೆರೆ 


ಭಾಗೀರಥಿ ಹೆಗಡೆ 
ವಿಡಂಬಾರಿ 


ಶಾಂತಿನಾಥ ದೇಸಾಯಿ(ಸಂ) 


ಪ್ರಕಾಶ ಕಡಮೆ 


ಧವಿ ಭಂಡಾರಿ 
ವಷ್ಟು ನಾಯ್ದ 
ಶಕುಂತಲಾ ಕಾಮತ 
ಆರ್‌.ವಿ.ಭಂಡಾರಿ 
ಜಿ.ಎಸ್‌. ಅವಧಾನಿ 
ಟಿ. ದಿನಕರ 
ಎಷ್ಟು ನಾಯ್ಕ 


ಎನ್‌.ಬಿ. ಕಾಮತ್‌ 
ಎಷ್ಟು ನಾಯ್ಕ 


೮.೫೦ 
೭.೦೦ 
೬.೦೦ 
೬.೫೦ 
೯.೦೦ 
೧೦.೦೦ 
೪.೦೦ 


೬.೦೦ 
೬.೦೦ 
೫.೦೦ 
೭.೦೦ 


೭೦೦ 
೭.೦೦ 
೧೦.೦೦ 


೨.೦೦ 
೭.೦೦ 
೯.೦೦ 
೦೦.೦೦ 
೨೨.೦೦ 
೩೫.೦೦ 


೫.೦೦ 


೧೦.೦೦ 
೧೫.೦೦ 
೧೫.೦೦ 
೧೭.೦೦ 
೨೭.೦೦ 

೮.೦೦ 
೭೫.೦೦ 


೧೦.೦೦ 
೧೨.೦೦ 


ನವಮಾನವತಾವಾದ (೧೯೯೩) ಮಾನವಿಕ ಗೌರೀಶ ಕಾಯ್ದಿಣಿ 
ಕಸಿ ಗುಲಾಬಿಯ ಕಥನ (೧೯೯೩) ಕವತೆಗಳು ಎಂ. ಅಕಬರ ಪ್ರ 
ಒಂದು ಹನಿ ರಕ್ತ ಮತ್ತು ಇತರೆ (೧೯೯೩) ನಾಟಕಗಳು ಎಷ್ಟು ನಾಯ್ಕ 

ಕನ್ನಡ ಕಾವ್ಯಾಧ್ಯಯನ (೧೯೯೩) ವಿಮರ್ಶೆ ಎಂ. ಅಕಬರ ಅಲಿ 


ಗೌರೀಶ ಕಾಯ್ಕಿಣಿ ಸಮಗ್ರ 


ಸಾಹಿತ್ಯ ಸಂಪುಟ -೧ (೧೯೯೩) 
ಗ್ರೀಕ್‌ ದಾರ್ಶನಿಕರು (೧೯೯೪) 


ಗೌರೀಶ ಕಾಯ್ಕಿಣಿ ಸಮಗ್ರ 


ಸಾಹಿತ್ಯ ಸಂಪುಟ-೨ (೧೯೯೪) 


ವಿಚಾರ ಸಾಹಿತ್ರ ವಿಷುನಾಯ, 
ಠೆ ಣ ರ 


ವಿಚಾರ ಸಾಹಿತ್ಯ ಗೌರೀಶ ಕಾಯ್ಕಿಣಿ 
ವಿಚಾರ -ವಿಮರ್ಶೆ ವಷ್ಟುನಾಯ್ಕ (ಸಂ.) 


ಸಂಚಯ (೧೯೯೪) ವಿಮರ್ಶೆ ವಿಶ್ವನಾಥ ಕಾರ್ನಾಡ 
ನವ್ಯದ ನಾಲ್ಕು ನಾಯಕರು (೧೯೯೪) ವಿಮರ್ಶೆ ಗೌರೀಶ ಕಾಯ್ಕಿಣಿ 


ಗೌರೀಶ ಕಾಯ್ಕಿಣಿ ಸಮಗ್ರ 


ಸಾಹಿತ್ಯ ಸಂಪುಟ -೩ (೧೯೯೪) 


p | ಷು 
ಪಾಶ್ಚಾತ್ಯ ಪ್ರತಿಭಾ ವಿಷ್ಣುನಾಯ್ಕ (ಸಂ.) 
ದರ್ಶನ 


ಬಾಳಲೊಂದಿಷ್ಟು ಕವಿತೆಗಳು ಶಿ. ಹ. ನಾಯಕ್‌ 
ಕಲಿಯೋಣ (೧೯೯೪) 

ಕದಿರು ತೋರಣ (೧೯೯೪) ಕವಿತೆಗಳು ಸುಂದರ ನಾಡಕರ್ಣಿ 
ಅಂಚೆ ಪೇದೆಯ ಆತ್ಮಕಥನ (೧೯೯೫) ಆತ್ಮವೃತ್ತಾಂತ ವಿಡಂಬಾರಿ 
ಅಯ್ನೋರ ಪೂಜೆ (೧೯೯೫) ನಾಟಕ ಎಷ್ಟುನಾಯ್ಕ 
ಗಂಗೋತ್ರೀಯ ಹಕ್ಕಿಗಳು (೧೯೯೫) ಕವಿತೆಗಳು ಜಿ.ಎಸ್‌. ಅವಧಾನಿ 
ಸಕಾಲಿಕ (೧೯೯ ೫) ವಿಚಾರ-ವಿಮರ್ಶೆ ಜಿ.ಎಚ್‌.ನಾಯಕ 
ಗೌರೀಶ ಕಾಯ್ಕಿಣಿ ಸಮಗ್ರ ವಿಮರ್ಶೆ ಎಷ್ಟುನಾಯ್ಕ (ಸಂ.) 
ಸಾಹಿತ್ಯ -ಸಂಪುಟ-೪ (೧೯ ೯ ೫) 

ಪುರಂದರದಾಸ ವಿಮರ್ಶೆ ಟಿ.ಎ.ನಾಯಕ್‌ 
ಮತ್ತು ಸಂತ (೧೯೯೫) 

ದಿನಕರ ದೇಸಾಯರ ಕಾವ್ಯ (೧೯೯೫) ವಿಮರ್ಶೆ ಗೌರೀಶ ಕಾಯ್ಕಿಣಿ 
ಕಡಲ ಬೆಳಕಿನ ದಾರಿಗುಂಟ (೧೯೯೬) ಕತೆಗಳು ಗೌರೀಶ ಕಾಯ್ಕಿಣಿ 
ಬೆಳಕಿನ ಕಡೆಗೆ (೧೯೯೬) ಮಕ್ಕಳ ನಾಟಕಗಳು ಆರ್‌.ವಿ.ಭಂಡಾರಿ 
ಕರ್ಣ (೧೯೯೬) ನಾಟಕ ಮೋಹನ ಹಬ್ಬು 
ಪ್ರಥಮ ರಾತ್ರಿಯಲೊಂದು ಕವಿತೆಗಳು ಸಿದ್ದಲಿಂಗಸ್ವಾಮಿ ವಸ್ಟದ 


ಸಖಿಗೀತ (೧೯೯೬) 
ಉಸುಕೀನ ಭೂಮ್ಯಾಗ 
ಕುಸುಬೀಯ (೧೯೯೬) 
ನಕ್ಷತ್ರಗಳು (೧೯೯೬) 
ಕಳಕೊಂಡ ಕವಿತೆ (೧೯೯೬) 
ಮಕ್ಕಳ ಪದಗಳು (೧೯೯೬) 
ಯಕ್ಷಗಾನ (೧೯೯೬) 


ಆಧುನಿಕ ತ್ರಿಪದಿಗಳು ಶ್ಯಾಮ ಹುದ್ದಾರ 


ಹನಿಗವನಗಳು. ಜಿ.ಪ್ರೇಮಾನಂದ 


ಕವಿತೆಗಳು ಎಷ್ಟು ನಾಯ್ಕ 
ಕವಿತೆಗಳು ಗಿರಿ ಪಿಕಳೆ 


ಹನಿಗವನಗಳು. ಜೆ.ಪ್ರೇಮಾನಂದ 


ರಾಘವೇಂದ್ರ ಪ್ರಕಾಶನ 


೨೪.೦೦ 
೧೨.೦೦ 
೧೨.೦೦ 
೨೫.೦೦ 
೧೨೫.೦೦ 


೧೫.೦೦ 
೨೫.೦೦ 


೪೦.೦೦ 
೧೫.೦೦ 
೧೨೫.೦೦ 


೨೦.೦೦ 


೨೦.೦೦ 
೧೫.೦೦ 
೨೫.೦೦ 
೩೦.೦೦ 
೩೫.೦೦ 
೧೨೫.೦೦ 


೫೫.೦೦ 


೨೫.೦೦ 
೩೦.೦೦ 
೪೦.೦೦ 
೨೫.೦೦ 
೨೦.೦೦ 


೩೩.೦೦ 
೨೦.೦೦ 
೩೫.೦೦ 


೨೦.೦೦ 
೨೦.೦೦ 


೫೫ 


೫೬ 


ಗೌರೀಶ ಕಾಯ್ಕಿಣಿ ಸಮಗ್ರ 


ಸಾಹಿತ್ಯ, ಸಂಪುಟ-೫ (೧೯೯೬) 


ಉತ್ತರಣ (೧೯೯೭) 


ಸಮ್ಮುಖ (೧೯೯೭) 


ಗೌರೀಶ ಕಾಯ್ಕಿಣಿ ಸಮಗ್ರ 


ಸಾಹಿತ್ಯ, 


ಅನಾವರಣ (೧ 


ಪ್ಯಾಂಜಿಯಾ (೧೯೯೭) 
ಹಿಂಗಾರ-೧ (೧೯೯೭) 
ಹಿಂಗಾರ-೨ (೧೯೯೭) 


ಹಿಂಗಾರ-೩ Ae ೧೯೯ 


ಚಿದಂಬರ ಸ್ವಾರಸ್ಕ 
ರಜನಿ (೧೯ ೯ ೭) 


ಪ್ರೀತಿಗೆಷ್ಟು ಮುಖಗಳು? (೧೯೯೭) 
ಪತ್ರಿಕೋದ್ಯಮ ಮತ್ತು 

ಉತ್ತರ ಕನ್ನಡ (೧೯೯೭) 

ಪ್ರಾಸಂಗಿಕ (ಭಾಗ-೨) (೧೯೯೭) 
ಇಪ್ಪತ್ತು ನಗೆಬರಹಗಳು (೧೯೯೭) 


ಬೆಳ್ಳಿ (೧೯೯೭) 


ಚಿನ್ನದಂಥ ಗಂಡ ( 


ವೀರ ಸತ್ಯಾಗ್ಗಹಿ ವೆಂಕ£ ಟ್ರಮಣ 
ನಾಯಕ (೧೯೯ 5 


ಮುಖಾಂತರ (6 ೧೯ 


ಗಿಳಿ ಹೇಳಿದ ಕತೆ (೧೯೯೮) 
೨ ಆತಂಕ (೧ (೧ ೯೯0) 
ಗೌರೀಶ ಕಾಯ್ಕಿಣಿ ಸಮಗ್ರ ಸಾಹಿತ್ಯ, 


ಹ 


) 


೯೮ 
x 


೧೯೯ 


ತ 
ಸ್ಯ (೧೯೯೭) 


ಸಂಪುಟ- -೬ (೧೯೯೭) 
ದಿನಕರನ ಆಯ್ದ ಚೌಪದಿ (೧೯೯೭) 
೯೯೭) 


೯೮) 


ನೀ 


ಸಂಪುಟ-೭ (೧೯೯೮) 


ಅಪ್ಪಚ್ಚಿ (೧೯೯೮) 

ಅವಾಂತರ (೧೯೯೮) 

ಆಲ ಮತ್ತು ಬಾಲ (೧೯೯೮) 
ಆ ಹುಡುಗಿ (೧೯೯೮) 


ಡೈ 


ಮರ್ಯಾದೆ (೧೯೯೮) 


ನೋವು ಪ್ರೀತಿಯ ಪಶ್ನೆ (೧೯೯೮) 
ಮುಗಿಯದ ಹಾಡು (೧೯೯೮) 


ವಿಚಾರ-ವಿಮರ್ಶೆ 


ವಿಮರ್ಶೆ 
ವಿಮರ್ಶೆ 


ವಿಚಾರ-ವಿಮರ್ಶೆ 


ಚೌಪದಿಗಳು 
ಕವಿತೆಗಳು 
ಕವಿತೆಗಳು 


ಎಳೆಯರ ಕವಿತೆಗಳು 


ವಿಷ್ಣು ನಾಯ್ಕ (ಸಂ.) 


ಗೌರೀಶ ಕಾಯ್ಕಿಣಿ 
ಡಿ.ರಘುನಾಥರಾವ್‌ 
ವಿಷ್ಣು ನಾಯ್ಕ (ಸಂ.) 


ದಿನಕರ ದೇಸಾಯಿ 
ಗಿರಿಜಾ ಹೆಗಡೆ 

ಜಿ.ಕೆ. ರವೀಂದ್ರಕುಮಾರ 
ವಿಷ್ಣು ನಾಯ್ಕ (ಸಂ) 


ಎಳೆಯರ ನಾಟಕಗಳು ಮೋಹನ ಹಬ್ಬು (ಸಂ.) 


ಎಳೆಯರ ಕವಿತೆಗಳು ರಾಮಕೃಷ್ಣ ಗುಂದಿ 
ನಾಟಕ ಗೌರೀಶ ಕಾಯ್ಕಿಣಿ 
ಕಾದಂಬರಿ ಬಿ.ಪಿ. ಶಿಮಾನಂದರಾವ್‌ 
ಅಂಕಣ ಬರಹ ನಿರಂಜನ ವಾನಳ್ಳಿ 
ಲೇಖನಗಳು ಅಮ್ಮೆಂಬಳ ಆನಂದ 
ಅಂಕಣ ಬರಹ ರತ್ನಾಕರ ಶೆಟ್ಟಿ 

ಹರಟೆ ಪಿಎ. ಜೋ 

ಸಂಸ್ಥ ಣ ಗ್ರಂಥ ಎಂ.ಜಿ. ಹೆಗಡೆ (ಸಂ.) 
ಹರಟೆ ಸುಧಾ ಸರನೋಬತ್‌ 
ಜೀವನ ಗಾಥೆ ಸದಾನಂದ ಪಡತಿ 
ಕತೆಗಳು ಶ್ರೀಧರ ಬಳಗಾರ 
ಮಕ್ಕಳ ಕತೆಗಳು ಗಿರಿ ಪಿಕಳೆ 

ಕವಿತೆಗಳು ಶಾಂತರಾಮ ನಾಯಕ ಶಿಚಕಡ 
ರೂಪಕ-ನಾಟಕಗಳು ಎಷ್ಟುನಾಯ್ಕ (ಸಂ.) 
ಕತೆಗಳು ರಾಜು ಹೆಗಡೆ 

ನಾಟಕ ನಾ.ಸು. ಹೆಗಡೆ ಭರತನಹಳ್ಳಿ 
ಕವಿತೆಗಳು ಎಷ್ಟುನಾಯ್ಕ 

ಕವಿತೆಗಳು ಪ್ರಕಾಶ ಕಡಮೆ 
ಲೇಖನಗಳು ಎಷ್ಟುನಾಯ್ಕ 

ಆಯ್ದ ಕವನಗಳು ವಿಷ್ಣುನಾಯ್ಕ 

ಕವಿ ಕಣವಿ ಗುರುಲಿಂಗ ಕಾಪಸೆ 
ಅಭಿನಂದನ ಗೀತೆಗಳು 


೧೫೦.೦೦ 


೩೦.೦೦ 
೫೦.೦೦ 
೧೫೦.೦೦ 


೬೦.೦೦ 
೨೫.೦೦ 
೪೦.೦೦ 
೨೫.೦೦ 
೨೫.೦೦ 
೨೫.೦೦ 
೨೫.೦೦ 
೪೦.೦೦ 
೪೦.೦೦ 
೨೫.೦೦ 


೪೫.೦೦ 
೪೦.೦೦ 
೬೦.೦೦ 
೪೦.೦೦ 
ಏ.೦೦ 


೫೦.೦೦ 
೨೫.೦೦ 
೨೫.೦೦ 
೦೫೦.೦೦ 


೪೦.೦೦ 
೩೫.೦೦ 
೩೦.೦೦ 
೩೦.೦೦ 
೪೦.೦೦ 
೮೦.೦೦ 
೪೦.೦೦ 


ಅಂತರ-ನಿರಂತರ (೧೯ ೯೯) 


ಪ್ರಮಾಣ (೧೯೯೯) 
ಬಬ್ರುವಾಹನ ಎಂಬ 
ಇರುವೆ (೧೯೯೯) 


ಶ್ರೀಗಂಧದ ಸಂಸಾರ (೧೯ ೯೯ ) 


ಸಾವಿನ ಹಾದಿ (೧೯೯೯) 


೬ ಶತಮಾನದ ಕನ್ನಡ ಸಾಹಿತ್ಯ 


(ಸಂಪುಟ-೧) (೨೦೦೦) 
ಫೈರು್‌್‌ ಅಹ್ಮದ್‌ ಫೈರ್‌ 


ಆಯ್ದ ಕವನಗಳು (೨೦೦೦) 


ಪ್ರಭಾವತಿ (೨೦೦೦) 
ಸಾಹಿತ್ಯ ಬಿಲ್ವ(೨೦೦೦) 
ಮುಚ್ಚಿದ ಬಾಗಿಲು ಮತ್ತು 
ಮರಿಗುಬ್ಬಿ (೨೦೦೦) 


೧ ಗೊಂದಲಗಳ ನಾಡಿನಲ್ಲಿ (೨೦೦೦) 


ಮರುಗಡಿಲು (೨೦೦೦) 


, ಗೌರೀಶ ಕಾಯ್ಕಿಣಿ ಸಮಗ್ರ ಸಾಹಿತ್ಯ 


(ಸಂ. ೯) (೨೦೦೧) 


ಅಂತರಾಳದ ಮಾತು (೨೦೦೧) 


ಯುದ (೨೦೦೧) 
ಎ 


ಹಳೆಯ ಹವಳ ಹೊಸ ಮುತ್ತು (೨೦೦೧) 


ಇಂಚರ (೨೦೦೦) 


ಹರಿದ ಸ್ಕರ್ಟನ ಹುಡುಗಿ Va 
ಹರಿಶ್ಚಂದ್ರಕಾವ್ಯ: ಓದು, ವಿಮರ್ಶೆ(: 


ಬೆಳಕಿನ ಕರೆ (೨೦೦೨) 


ಕನಸುಗಳು ಜೀವಂತ (೨೦೦೨) 

೨ ಆಕಾಶಕ್ಕೊಂದು ಏಣಿ (೨೦೦೨) 
ಗೌರೀಶ ಕಾಯ್ಕಿಣಿ ಸಮಗ್ರ (೨೦೦೨) 
ಪಾಪು ಹೃದಯದ ಮಾತು (೨೦೦೩) 
ಶತಮಾನದ ಜಾನಪದ (೨೦೦೩) 
ದ್ವಿತೀಯ ಅಭಿಪ್ರಾಯ (೨೦೦೩) 
ಕನ್ನಡ ಕಾದಂಬರಿಗಳಲ್ಲಿ ವರ್ಣ 


ಮತ್ತು ವರ್ಗ ಸಂಘರ್ಷ 
ಭಾವ (೨೦೦೩) 
ನಿತ್ಯಚೇತನ (೨೦೦೩) 
ಒಂದು ಹನಿ ರಕ್ತ ಮತ್ತು 


ಕವಿತೆಗಳು 
ವಿಮರ್ಶೆ 
ಕತೆಗಳು 


ವ್ಯಕ್ತಿಚಿತ್ರ 
ನಾಟಕ 
ವಿಮರ್ಶೆ 


ಕವಿತೆಗಳು 


ನಾಟಕ 
ವಿಮರ್ಶೆ 
ಕವಿತೆಗಳು 


ಲೇಖನಗಳು 
ನಾಟಕ 
ಲೇಖನಗಳು 


ಅಂಕಣ ಬರಹ 
ನಾಟಕ 
ವಿಮರ್ಶೆ 
ವ್ಯಕ್ತಿಚಿತ್ರ 

ಕವನ ಸಂಕಲನ 
ವಿಮರ್ಶೆ 
ಕವನ ಸಂಕಲನ 
ಕವನ ಸಂಕಲನ 
ಕಥಾ ಸಂಕಲನ 
ವಿಮರ್ಶೆ 
ಅಂಕಣ ಬರಹ 
ವಿಮರ್ಶೆ 
ಹರಟೆಗಳು 
ವಿಮರ್ಶೆ 


ಗೇಯಗೀತೆಗಳು 
ಕವನ ಸಂಕಲನ 
ಪರಿಷ್ಕೃತ 


ರಾಘವೇಂದ್ರ ಪ್ರಕಾಶನ 


ವಿಠ್ನಲ ಪೇರುಮನೆ 
ಚಿಂತಾಮಣಿ ಕೊಡ್ಲೆಕೆರೆ 


ದಿವಾಕರ ಹೆಗಡೆ 
ವಿಷುನಾಯ್ದ 

ಣ ೪ 
ಜಿ.ಎಚ್‌.ನಾಯಕ (ಸಂ.) 


ಅನು. ಎಲ್‌.ಕೆ. ಅತೀಕ್‌ 
ಭಾಗೀರಥಿ ಹೆಗಡೆ 


ಮಂದಾಕಿನಿ ಪುರೋಹಿತ 
ವಿಷು ನಾಯ್ರ 
ಣ ೪ 


ಎಂ.ಆರ್‌. ಮಂದಾರವಲ್ಲಿ 


ಗಸು .ಭಟ್ಟ ಬೆತ್ತಗೇರಿ 
ಬಮ (ಸಂ.) 
ಣಿ 5 
ಎಸ್‌.ಬಿ.ಜೋಗುರು 
ವಿಷು ನಾಯ್ತ 
ಣಿ T 
ಎನ್‌.ಕೆ. ಕುಲಕರ್ಣಿ 
ಮಂದಾಕಿನ ಪುರೋಹಿತ 
ಧವಿ ಭಂಡಾರಿ 
ಪ್ರೊ.ಜಿ.ಎಚ್‌. ನಾಯಕ 
ಣಂ ಇ 
ಜಿ. ಪ್ರೇಮಾನಂದ 


ಆನುಂಜಯಾ ಎಸ್‌.ಕುಮಟಾಕರ 


ಸಂ. ಎಷ್ಟುನಾಯ್ಕ 
ಲೇ. ಪಾಟೀಲ ಪುಟ್ಟಪ್ಪ 


ಡಾ. ಧಗ್‌ 


ಡಾ.ಜಿ.ಡಿ.ಜೋಶಿ 
ಡಾ.ಆರ್‌.ವಿ.ಭಂಡಾರಿ 


ಎಷ್ಟುನಾಯ್ಕ 
ಎನ್‌.ವಿ.ನಾಯಕ 
ವಿಷ್ಣು ನಾಯ್ನ 

ಣ [| 


೩೫.೦೦ 
೪೫.೦೦ 
೫೫.೦೦ 


೫೦.೦೦ 
೪೫.೦೦ 
೨೦೦.೦೦ 


೪೦.೦೦ 


೪೦.೦೦ 
೭೫.೦೦ 
೫೦.೦೦ 


೫೦.೦೦ 
೫೦.೦೦ 
೧೮೦.೦೦ 


೬೦.೦೦ 
೪೦.೦೦ 
೮೦.೦೦ 
೨೦.೦೦ 
೪೦.೦೦ 
೬೫.೦೦ 
೬೦.೦೦ 
೬೦.೦೦ 
೬೦.೦೦ 
೨೦೦.೦೦ 
೯೦.೦೦ 
೪೦.೦೦ 
೪೦.೦೦ 
೧೦೦.೦೦ 


೪೫.೦೦ 
೪೦.೦೦ 
೪೦.೦೦ 


೫೭ 


ಇತರ ಬೀದಿನಾಟಕಗಳು (೨೦೦೩) 
ದಿನಕರ ದೇಸಾಯಿ ಆಯ್ದ 
ಚೌಪದಿಗಳು (೨೦೦೪) 

ಸಮಚಿತ್ತ (೨೦೦೪) 

ಅರೆಖಾಸಗಿ (೨೦೦೪) 
ಯುದ್ಧಭಾರತ (೨೦೦೪) 
ಗ್ರಂಥಸಂಗಾತಿ (೨೦೦೪) 
ನೆತ್ತರುನಾದ (೨೦೦೫) 
ಗುಬ್ಬಿಗೂಡು (೨೦೦೫) 

ಚಿಂವ್‌ ಚಿಂವ್‌ (೨೦೦೫) 
ಸರ್ವಪಲ್ಲಿ ರಾಧಾಕೃಷ್ಣನ್‌ (೨೦೦೫) 
ಅರೆಖಾಸಗಿ (ಭಾಗ-೨) (೨೦೦೫) 
ಜನಸೇವಕ-ಕವಿ, ದಿನಕರ 
ದೇಸಾಯಿ (೨೦೦೫) 

ಕುಮಟೆಗೆ ಬಂದ 

ಕಿಂದರಿ ಜೋಗಿ (೨೦೦೫) 
ಲೆಕ್ಕವಿಲ್ಲದವರು (೨೦೦೫) 
ಭೂಮಿಗಂಧ (೨೦೦೫) 

ಸಾವಿತ್ರಿ (೨೦೦೬) 

ಶತಮಾನದ ಕನ್ನಡ ಸಾಹಿತ್ಯ (೨೦೦೬) 
ವರ್ತಮಾನದ ಕಣ್ಣು (೨೦೦೬) 


" ಉಳಿದ ತಂತು (೨೦೦೬) 


ನೀವೂ ದಾರಕಟ್ಟಿ (೨೦೦೬) 
ಕಾಲೋಚಿತ (೨೦೦೬) 

ಇವ ನಮ್ಮವ (೨೦೦೬) 
ನೂರೆಂಟು ಕಿಟಕಿಗಳು (೨೦೦೬) 
ಅಘನಾಶಿನಿ (೨೦೦೭) 

ಪುಟ್ಟನ ಹೆಜ್ಜೆ ಕಾಣೋದಿಲ್ಲಾ! (೨೦೦೭) 
ಕಣಗಿಲ (೨೦೦೭) 
ಹರಿಯುತ್ತರಲಿ ನದಿ (೨೦೦೭) 
ಅವ್ವ (೨೦೦೭) 

ಉತ್ತರ ಕನ್ನಡ ಮೆಲುಕು- 
ಮುನ್ನೋಟ (೨೦೦೭) 

ಟಕ್‌ ಟಕ್‌ ಪೆನ್ನು (೨೦೦೭) 
ಹುಡುಗಾಟ (೨೦೦೭) 

ಗಿರಿ ಗೌರವ (೨೦೦೮) 


ಚೌಪದಿಗಳು ಎಷ್ಟು ನಾಯ್ಕ (ಸಂ.) 
ವಿಮರ್ಶೆ ಡಾ.ವಿಶ್ವನಾಥ ಕಾರ್ನಾಡ 
ಅಂಕಣ ಸಾಹಿತ್ಯ ಎಷ್ಟುನಾಯ್ಕ 

ನಾಟಕ ದಿವಾಕರ ಹೆಗಡೆ 

ವಿಮರ್ಶೆ ಸಂ.ಜಿ.ಎಂ.ಹೆಗಡೆ 

ಕತೆಗಳು ಕೋನಳ್ಳಿ ರಾಜೀವ ನಾಯ್ಕ 


ಮಕ್ಕಳ ಕವನಗಳು ನಾಗೇಂದ್ರ ನಾಯಕ ತೊರ್ಕೆ 


ಮಕ್ಕಳ ಕವನಗಳು ತಮ್ಮಣ್ಣ ಬೀಗಾರ 
ಜೀವನ ಮತ್ತು ಸಂದೇಶ ವಿಷ್ಣು ನಾಯ್ಕ 


ಕತೆಗಳು ಯಶವಂತ ಚಿತಾಲ 
ಕವನಗಳು ನಾಗೇಶದೇವ 
ಕವನಗಳು ಜಿ.ಪಿ.ಬಸವರಾಜು 
ನಾಟ ಎಚ್‌.ಎಸ್‌.ಕುಲಕರ್ಣಿ 
ವಿಮರ್ಶೆ ಸಂ.ಜಿ.ಎಚ್‌.ನಾಯಕ 
ವೈಚಾರಿಕ ಲೇಖನಗಳು ವಿಷ್ಣುನಾಯ್ದ 
ಕವನಗಳು ಎಸ್‌.ಅರುಂಧತಿ 
ಬಹುಮಾನಿತ ಕಥೆ ವಿಷ್ಣುನಾಯ್ಯ (ಸಂ.) 
ಸಂಪಾದಕೀಯ ಎಷ್ಟುನಾಯ್ಕ 

ನಾಟಕ ವ್ಯಾಸ ದೇಶಪಾಂಡೆ 
ಕವನಗಳು ಎಷ್ಟುನಾಯ್ಕ 
ಕವನಗಳು ಬಿ.ಟಿ.ಗೌಡ 

ಕತೆಗಳು ಯಶವಂತ ಚಿತ್ತಾಲ 
ಕಾದಂಬರಿ ಜಿ.ಎಸ್‌.ಅವಧಾನಿ 
ಕವನಗಳು ಎಸ್‌.ಅರುಂಧತಿ 
ಕತೆಗಳು ಲಕ್ಷ್ಮಣ ಕೊಡಸೆ 
ಲೇಖನಗಳು ವಿಷ್ಣುನಾಯ್ಕ 
ಕತೆಗಳು ನರೇಂದ್ರ ಪೈ 

ನಗೆ ಬರಹಗಳು ಏಿ.ಎ.ಜೋಶಿ 
ನೆನಪಿನ ಗಂಥ ಎಷ್ಟುನಾಯ್ಕ (ಸಂ.) 


ರಾಘವೇಂದ್ರ ಪ್ರಕಾಶನ 


೧೦೦.೦೦ 


೧೦೦.೦೦ 
೦೦೦.೦೦ 
೩೦.೦೦ 
೩೦೦.೦೦ 
೩೬.೦೦ 
೪೫.೦೦ 
೪೦.೦೦ 
೩೦.೦೦ 
೧೦೦.೦೦ 
೪೧೦.೦೦ 


೯೦.೦0 


೩೫.೦೦ 
೯೦.೦೦ 
೩೦.೦೦ 

೨೫೦.೦೦ 
೬೦.೦೦ 
೩೫.೦೦ 
೭೦.೦೦ 

೧೭೫.೦೦ 
೪೦.೦೦ 
೭೦.೦೦ 
೫೦.೦೦ 
೭೦.೦೦ 
೬೦.೦೦ 
೩೫.೦೦ 
೪೦.೦೦ 
೪೦.೦೦ 


೫೫.೦೦ 
೯೦.೦೦ 
೮೦.೦೦ 


ಚಿ. ಶ್ರೀನಿವಾಸರಾಜು ನೆನಪಿನ ಪುಸ್ತಕಮಾಲಿಕೆ-೭. | 


ನಮ್ಮ ಕಾಲದಲ್ಲಿ ಕನ್ನಡ ಪುಸ್ತಕಗಳನ್ನು ಹೆಚ್ಚು RS 
ಹಂಚಿದವರು ಚೆ. ಶ್ರೀನಿವಾಸರಾಜು. ಬಹುಶಃ ಅವರಿಂದ ET 
ಪುಸ್ತಕ ಪಡೆಯದ ಜನ/ಮನೆಗಳು ಅಪರೂಪ. ಕ್ರೈಸ್ಟ್‌ ಗ್‌ 
ಕಾಲೇಜನ್ನು ಬಿಟ್ಟಮೇಲೂ ಅವರು ಪುಸ್ತಕಗಳನ್ನು 
ಕೊಂಡು ಹಲವರಿಗೆ ಉಚಿತವಾಗಿ ಕೊಡುತ” ನಮ್ಮ! 
ಕಾಲದ ದಾನಚಿಂತಾಮಣಿ ರಾಜು ಮೇಷ್ಟ್ರು. ಪ್ರತಿ ತಿಂಗಳು 
೨೮ನೆಯ ತಾರೀಖು (ಮೇಷ್ಟ್ರು ಹುಟಿದ್ದು ತ್‌ ತಡೆ! 
ಅಗಲಿದ್ದು ೨೮ರಂದೇ) ಶ್ರೀ ಚೆ. ಶ್ರೀನಿವಾಸರಾಜು ನೆನಪಿನ 
ಪುಸ್ತಕಮಾಲಿಕ' ಯಲ್ಲಿ ಹನ್ನೆ ರಡು ಪುಸ್ತಕಗಳನ್ನು 
ಹೊರತಂದು ಗ್ರಂಥದಾನ ಡು ಅಭಿನವ 
ಯೋಜಿಸಿದೆ. ಮನೋಹರ ಗ್ರಂಥಮಾಲೆ, ಒಂದಾಣೆ 
ಮಾಲೆ, ಮಿಂಚಿನಬಳ್ಳಿ ಪ್ರಕಾಶನ, ಕಾವ್ಯಾಲಯ, ಡಿ.ವಿ.ಕೆ. 
ಮೂರ್ತಿ, ಶಾರದಾ ಪ್ರಕಟನಾಮಂದಿರ ಹೀಗೆ ಪ್ರಶ 
ತಿಂಗಳು ಒಂದೊಂದು ಪುಸ್ತಕ ಶ್ರೀನಿವಾಸರಾಜು. ನೆನಪಿನ 
ಪುಸ್ತಕ ಮಾಲಿಕೆಯಲ್ಲಿ ಪ್ರಕಟವಾಗುತ್ತ ವೆ. 

ಈ ಮಾಲಿಕೆಯ ಮೊದಲ ಪುಸ್ತಕ ಹೆಗ್ಗೋಡಿನ ಅಕ್ಬರ ' 
ಪ್ರಕಾಶನ. ಎರಡನೆಯದು ಧಾರವಾಡದ ಮನೋಹರ | 
ಗ್ರಂಥಮಾಲೆ, ಮೂರನೆಯದು ಮೈಸೂರಿನ ಕಾವ್ಯಾಲಯ 
ನಾಲ್ಕನೆಯದು ಮೈಸೂರಿನ ಡಿ. ವಿ. ಕೆ. ಮೂರ್ತಿ, 
ಐದನೆಯದು ಧಾರವಾಡದ ಮಿಂಚಿನ ಬಳ್ಳಿ, ಆರನೆಯದು 
ಮೈಸೂರಿನ ಶಾರದಾ ಮಂದಿರ. ಈಗ ಅಂಕೋಲದ 
ರಾಘವೇಂದ್ರ ಪ್ರಕಾಶನ. 


ಟಾ 


